ಈ.ಎ೦. ಶ್ರೀ ಪ್ರತಿಷ ಸ್ಟಾನದ ವಾತಶಾ£ಖತ್ರಿ 
ಹೊಂಗನಸು 3-76 


ಸಂಪುಟ: ೦೯ ಸಂಚಿಕೆ: ೯ 
Vol. 09 16800:9 


ದಿ। ಪ್ರೊ ಎಂ.ವಿ. ಸೀತಾರಾಮಯ್ಯ 
ಸಂಸ್ಥಾಪಕರು 
ನಾಡೋಜ ಹೊ 
ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಪದಾಧಿಕಾರಿಗಳು 
ಅಧ್ಯಕ್ಷರು 
ಡಾ. ಬೈರಮಂಗಲ ರಾಮೇಗೌಡ 
ಮೊ : ೯೩೪೧೨೫೮೧೪೨ 


ಗೌ। ಕಾರ್ಯದರ್ಶಿಗಳು : 
ಡಾ. ಹೆಚ್‌.ಎಸ್‌.ಎಂ. ಪ್ರಕಾಶ್‌ 
ಮೊ : ೯೫೩೫೪೧೬೬೩೯ 


ಡಾ. ಬಿ.ಸಿ. ರಾಜಕುಮಾರ್‌ 
ಮೊ : ೯೯೧೬೧೩೮೫೪೨ 


ಕೋಶಾಧಿಕಾರಿ 
ಡಾ| ಎಸ್‌. ಅನಿಲ್‌ ಕುಮಾರ್‌ 
ಮೊ : ೯೯೬೪೪೬೫೯೫೬ 
ಸಂಪಾದಕರು 
ಶ್ರೀ. ಬಿ.ಆರ್‌. ರವೀಂದ್ರನಾಥ್‌ 
ಮೊ : ೯೪೪೮೩೬೬೮೪೯ 
ಹಸ್ತಪ್ರತಿ ಸಂಯೋಜನಾಧಿಕಾರಿ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ : ೯೫೩೫೦೯೭೩೩೭ 
ಶಿಕ್ಷಣ ಸಂಯೋಜನಾಧಿಕಾರಿ 
ಡಾ. ವಿಜಯಾ ಸುಬ್ಬರಾಜ್‌ 
ಮೊ : ೯೯೮೬೯೨೮೮೭೬ 
ಚಂದಾ ವಿವರಗಳು 
ವಾರ್ಷಿಕ ಚಂದಾ : ರೂ. ೨೦/- 
ಐದು ವರ್ಷಗಳ ಚಂದಾ : ರೂ. ೧೦೦/- 
ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂದಿಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 


ಬಿ.ಎ೦. ಶ್ರೀ. ಪ್ರತಿಷ್ಠಾನದ ರಸ್ತೆ, 
೩ನೇ ಮುಖ್ಯರಸ್ತೆ, 
ನರಸಿಂಹರಾಜ ಕಾಲೋನಿ 
ಬೆ೦ಗಳೂರು - ೧೯ 
ದೂರವಾಣಿ :೨೬೬೧೫೮೭೭ 


ಇಮೇಲ್‌ : bmsritrust@gmail. 


com 
web: www.bmshri.org 
ಕಛೇರಿ ಸಮಯ: 


ಬೆಳಗ್ಗೆ 10-30ರಿ೦ದ ಸಂಜೆ 5-00ಗ೦ಟೆ. 


ವಾರದ ರಜೆ : ಮಂಗಳವಾರ 


ಜನವರಿ ೨೦೨೨ 
January 2022 


ಛ 
ದಿ, ಎಂ. ಎಚ್‌. ಕ ಕೃಷ್ಣಯ್ಯ 


ಹುಟಗಳು ೮ 
Pages -8 


ವಾರ್ಷಿಕ ಚಂದ ರೂ. ೨೦/- 
A. Sub. -Rs.20/- 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : Sri. B.R. Ravindranath 


ಹೊಂಗನಸು ಓದುಗರಿಗೆ ನೂತನ ವರ್ಷದ ಶುಭಾಶಯಗಳು-೨೦೨೨ 


೦೮.೧೨.೨೦೨೧ 


ಬೌದ್ಧ ಮತ್ತು ಜೈನ ಸಾಹಿತ್ಯಕ್ಕೆ ಜಿ.ಪಿ.ರಾಜರತ್ನಂ ಅವರ ಕೊಡುಗೆ 

ಬಿಎಂಶ್ರೀ ಪ್ರತಿಷ್ಠಾನವು ವಿ.ಸೀತಾರಾಮಯ್ಯ, ಶಾಂತಾ ಪ್ರಭುಶಂಕರ, ವೆ೦ಂಕಟರ೦ಗಪ್ಪ, ಚಂದ್ರಶೇಖರ 
ಶರ್ಮ, ಟಿ.ಎನ್‌.ಮಹಾದೇವಯ್ಯ, ಜಿ.ಪಿ.ರಾಜರತ್ನಂ ಹಾಗೂ ರಾಮಚಂದ್ರ ಪಟವಾರಿ ಬಿ.ಎಂ.ಶ್ರೀಂಕಠಯ್ಯ 
ಅವರುಗಳ ದತ್ತಿ ಕಾರ್ಯಕ್ರಮದಡಿಯಲ್ಲಿ ಈ ಜಾಲಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. 

ಡಾ.ಎಚ್‌.ಎಸ್‌ ಗೋಪಾಲರಾವ್‌ ಅವರು ಬೌದ್ದ ಮತ್ತು ಜೈನ ಸಾಹಿತ್ಯಕ್ಕೆ "ಜಿ.ಪಿ.ರಾಜರತ್ನಂ 
ಅವರ ಕೊಡುಗೆಯ ಬಗ್ಗೆ ಉಪನ್ಯಾಸ ನೀಡಿದರು. 

ಗುಂಡ್ಲುಪಂಡಿತ ರಾಜರತ್ನಂ ಅವರ ಪರಿಚಯದೊಂದಿಗೆ ತಮ್ಮ ಉಪನ್ಯಾಸವನ್ನು 
ಪ್ರಾರಂಭಿಸಿದರು. ರಾಜರತ್ನಂ ಮತ್ತು ರಾಶಿಯವರ ನಡುವೆ ಇದ್ದ ಸ್ನೇಹ ಸಂಬಂಧವು ಅಸೂಯೆಯನ್ನು 
ಹುಟ್ಟಿಸುವಂತಹುದಾಗಿತ್ತು ಎಂದು ಅವರ ಗೆಳೆತನದ ಮಹತ್ತವನ್ನು ವಿವರಿಸಿದರು. ಜಿ.ಪಿ.ರಾಜರತ್ನಂ 
ಅವರಲ್ಲಿ ಇದ್ದ ಸಹ್ಯ ದಯತೆ, ಅವರು ಕಾಲಕ್ಕೆ ನೀಡುತ್ತಿದ್ದ ಮಹತ್ವವನ್ನು ಹೇಳಿದರು. ಕನ್ನಡ ಪಂಡಿತರಾಗಿ 
ಸೇವೆಗೆ ಸೇರಿದ ಶ್ರೀ ಜಿ.ಪಿ.ರಾಜರತ್ನಂ ಅರು ಪಾಲೆ, ಪ್ರಾಕೃತ ಭಾಷೆಯನ್ನು ಕಲಿತು ಬೌದ್ಧ, ಜೈನ 
ಕೃತಿಗಳನ್ನು ಕನ್ನಡ. ಭಾಷೆಗೆ ಅನುವಾದಿಸುವುದರ ಮೂಲಕ 'ಕನ್ನಡಿಗರಿಗೆ ಮೂಲ ಜೈನ ಹಾಗೂ ಬೌದ 
ಸಾಹಿತ್ಯದ" ರಸಪಾಕವನ್ನು ಉಣಬಡಿಸಿದ್ದನ್ನು ವಿವರಿಸಿದರು. ಶೋಕ ಚಕ್ರವತಿನೆಯ ಕರ್ನಾಟಕದೆ 
ಶಾಸನಗಳ ಪರಿಚಯವನ್ನು ಮಾಡಿಕೊಟ್ಟ' ಶ್ರೀಯುತರು ಜಿ.ಪಿ. ರಾಜರತ್ನಂ. ಅವರು ಪಾಶಣ್ಯನಾಥನ 
ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸುವ ಮೂಲಕ ಓದುಗರಿಗೆ ಪ್ರಾಕೃತ ಭಾಷೆಯಲ್ಲಿನ ಪಾಶಣ್ಣನಾಥನ 
ಕಥೆಗಳು ಲಭ್ಯವಾಗುವಂತೆ ಮಾಡಿದರು. ಮೂಲತಃ ಶ್ರೀ ವೈಷ್ಣವರಾದ ಗುಂಡ್ಲು ಪಂಡಿತ ರಾಜರತ್ನಂ 
ಅವರ ಬೌದ್ಧ' ಹಾಗೂ ಜೈನ ಸಾಹಿತ್ಯದ ಸೇವೆಗಾಗಿ "ಅವರನ್ನು ಕೆಲವರು ಬೌದ್ಧ ಧರ್ಮದವರೆಂದು 
ಹಾಗೂ ಕೆಲಪೆರು ಜೈನ ವ ವವ ಕರೆಯುತ್ತಿದ್ದರು. ಪಾಳೆಯ ಬೌದ ಧಮನಿದ ಸಾಹಿತ್ಯ ಹಾಗೂ 
ಪ್ರಾಕೃತದ ಜೈನ ಸಾಹಿತ್ಯವನ್ನು ಕನ್ನಡೀಕರಿಸುವಲ್ಲಿ ಅವರು ತೋರಿದ ಶ್ರದ್ಧೆಯೇ ಅವರನ್ನು ಈ ರೀತಿ 
ಓದುಗರು ೬.11 ಸಾಧ್ಯವಾಯಿತು. 

ಡಾಲಿಯ ಅಧ್ಯಕ್ಷತೆ ವಹಿಸಿದ್ದ ಡಾ.ಬೈರಮಂಗಲ ರಾಮೇಗೌಡ ಅವರು ಪ್ರಾಸಂಗಿಕವಾಗಿ 
ಮಾತನಾಡಿ ಉಪನ್ಯಾಸ ಸಕರಾದ "ಜಾ. ಎಚ್‌.ಎಸ್‌ ಬಾಣ ಮತ್ತು ಜಿ.ಪಿ.ರಾಜರತ್ನಂ ಅವರ 
ಸಾಹಿತ್ಯ ಸೇವೆಯನ್ನು ಪರಿಚಯಿಸಿದರು. ಉಪನ್ಯಾಸಕರು, ನೇರವಾಗಿ ಹಾಗೂ ಜಾಲತಾಣದ. ಮೂಲಕ 
ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರನ್ನು ಡಾ.ಬಿಸಿ.ರಾಜಕುಮಾರ್‌ ಅವರು ಸ್ವಾಗತಿಸಿದರು. ಹಾಗೂ 
ಕಾರ್ಯಕ್ರಮ ನಿರ್ವಹಣೆಯೊಂದಿಗೆ ವಂದನಾರ್ಪಣೆಯನ್ನು ಮಾಡಿದರು. 


ಬಾನುಲಿಯಲ್ಲಿ ಬಿಎಂಶ್ರೀ ಪ್ರತಿಷ್ಠಾ ನದ ಪರಿಚಯ 


೨೦೨೧ರ ನವೆಂಬರ್‌ ತಿಂಗಳಿನಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡಕ್ಕಾಗಿ 


ಶ್ರಮಿಸುತ್ತಿರುವ ಸಂಸ್ಥೆಗಳನ್ನು ಗುರುತಿಸಿ ಅವುಗಳ ಪರಿಚಯ ಮಾಡಿಕೊಡುವ 
ಕಾರ್ಯಕ್ರಮವನ್ನು ಬೆರಿಗಳೂರಿನ ಆಕಾಶವಾಣಿಯು ಹಮ್ಮಿಕೊಂಡಿತ್ತು. ಅದರಡಿಯಲ್ಲಿ 
ಬಿಎಂಶ್ರೀ. ಪ್ರತಿಷ್ಠಾನದ ಪರಿಚಯವನ್ನು ಮಾಡಿಕೊಡಲು " ಹೊಂಗನಸು ಸಂಪಾದಕ 
ಶ್ರೀ ರವೀಂದನಾಥ್‌ ಹಾಗೂ ಕೋಶಾಧಿಕಾರಿ ಡಾ. ಅನಿಲ್‌ ಕುಮಾರ್‌ ಅವರ 
ಸಂದರ್ಶನವನ್ನು ಆಕಾಶವಾಣಿಯ ಶ್ರೀ ಎಸ್‌ ಆರ್‌. ಭಟ್‌ ಅವರು ನಡೆಸಿದರು. ಈ 
ಪರಿಚಯಾತ್ಮಕ ಸಂದರ್ಶನವನ್ನು ದಿನಾಂಕ ೯ನೇ ನವೆಂಬರ್‌ ೨೦೨೧ ರಂದು ಹಾಗೂ 
೧೬ನೇ ನವೆಂಬರ್‌ ೨೦೨೧ ರಂದು ಎರಡು ಭಾಗಗಳಲ್ಲಿ ಬಿತ್ತರಿಸಲಾಯಿತು. ಈ 


ಕಾರ್ಯಕ್ರಮಕ್ಕೆ ಬಹಳಷ್ಟು ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬಂದಿರುತ್ತವೆ. ಆಕಾಶವಾಣಿಯ ಯೂಟ್ಯೂಬ್‌ ಚಾನಲ್‌ ನಲ್ಲಿ 


ಸಂದರ್ಶನವನ್ನು ಆಲಿಸಬಹುದು. 


Honganasu January 2022 


Vol. 09 Issue 9 


ಹೊಸ ಕ್ಯಾಲೆಂಡರ್‌ ಬಂದಿದೆ. ವರ್ಷದ ಆರಂಭದಲ್ಲಿ ಹೊಸ ವರ್ಷದಲ್ಲಿ 
ಏನೆಲ್ಲ ಸಾಧನೆಗಳನ್ನು ಮಾಡಬೇಕೆಂಬ ಯೋಜನೆಗಳನ್ನು ರೂಪಿಸುವ ಉತ್ಸಾಹ. 
ಕಳೆದ ವರ್ಷದ ಆರಂಭದಲ್ಲಿ ರೂಪಿಸಿದ ಯೋಜನೆಗಳ ಪೈಕಿ ಬಹಳಷ್ಟನ್ನು 
ಕೈ ಬಿಟ್ಟಿದ್ದರೂ ಈ ವರ್ಷ ವಿಭಿನ್ನವಾಗಿರಬಹುದು ಎಂಬ ಆಸೆಗಳನ್ನು 
ತೋರಿಸುತ್ತಿರುವ ಕ್ರಿಶ. ೨೦೨೨ ನಮ್ಮ ಮುಂದಿದೆ. 
ನಮ್ಮ ಉತ್ಸಾಹಗಳಿಗೆ ತಣ್ಣೀರು ಎರಚಲು ಕಾದುಕುಳಿತಿರುವಂತೆ 
ಇರುವ ಅಡ್ಡಿ" ಆತಂಕಗಳು ಕಡಿಮೆ ಏನಿಲ್ಲ. ಹಿಂದಿನ ವರ್ಷದಲ್ಲಿ ಕಂಡಷ್ಟು 
ಸುಖಶಾಂತಿಗಳನ್ನೂ ಹೊಸ ವರ್ಷದಲ್ಲಿ 'ಕಾಣುತ್ತೇವೋ ಇಲ್ಲವೋ ಎಂಬ. 
ಅನಿಸಿಕೆಗಳು ಬಂದಲ್ಲಿ ಆಶ್ಚರ್ಯವಿಲ್ಲ. 
ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಮಟ್ಟಿಗೆ ಹೇಳುವುದಾದರೆ ೨೦೨೨ರಲ್ಲಿ ಸಾಕಷ್ಟು 
ಸಕಾರಾತ್ಮಕ ಬೆಳವಣಿಗೆಗಳನ್ನು ನಾವು ಕಾಣುತ್ತೇವೆ ಎಂಬ ಭರವಸೆ ಇದೆ. 
ಕಾರ್ಯಕಾರಿ ಸಮಿತಿಯಲ್ಲಿ 'ದೂತನವಾಗಿ ಚುನಾಯಿತರಾಗಿರುವ ಸದಸ್ಯರು 
ವಿವಿಧ ರೀತಿಯ ಸಾಧನೆಗಳು ಹಾಗೂ ಅನುಭವಗಳ ಜೊತೆ ಬಂದಿದ್ದಾರೆ. 
ಪ್ರತಿಷ್ಠಾನದ ಸದಸ್ಯರು ಮತ್ತು ಅಭಿಮಾನಿಗಳು ೨೦೨೨ರ ಸಾಲಿನಲ್ಲಿ ಹಲವು 
ಹೊಸತುಗಳನ್ನು ಕಾಣುವ ಘಮ ಇಟ್ಟುಕೊಳ್ಳಬಹುದು. 
ಮಸ್ತ ಸನ್ಮಂಗಳಾನಿ ಭವಂತು 


- ಬಿ.ಆರ್‌. ರವೀಂದ್ರನಾಥ್‌ 


ಪ್ರಕಟಣೆ 
ಶ್ರೀ ಕೆ. ಮೋಹನ್‌ ದೇವ್‌ ಆಳ್ವ - ಡಾ.ಎಂ.ಕೆ. ಶೈಲಜ ಆಳ್ವ ದತ್ತಿ 
ದೇಶಭಕ್ತಿ ಗೀತೆ ಸ್ಪರ್ಧೆ 
ಶ್ರೀ ಕೆ. ಮೋಹನ್‌ ದೇವ್‌ ಆಳ್ವ- ಡಾ.ಎ೦.ಕೆ. ಶೈಲಜ ಆಳ್ವ 
ದತ್ತಿಯ ವತಿಯಿಂದ ಬಿ.ಎಂ.ಶ್ರೀ. ಪ್ರತಿಷ್ಠಾನವು ಕಿರಿಯರ ವಿಭಾಗ 
೬ರಿಂದ ೧೩ ವರ್ಷ ಮತ್ತು ಹಿರಿಯರ ವಿಭಾಗ ೧೪ ರಿಂದ 


೧೮ ವರ್ಷ ವಯಸ್ಸಿನವರಿಗೆ ನ ಡೇಶಭ ಕ್ತಿ ಗೀತೆ ಸ್ಪರ್ಧೆ” ಯನ್ನು 


ಏರ್ಪಡಿಸಿದೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಬಯಸುವವರು 121. 
೧೬ -೦೧-೨೦೨೨ರೊಳಗೆ ೫.೫೨. ಶೀ. ಪ್ರತಿಷ್ಠಾನದ ಕಛೇರಿಯಲ್ಲಿ 
ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ದಿನಾಂಕ : 5೩3 ೦೧-೨೦೨೨, 


ಭಾನುವಾರ ಬೆಳಗ್ಗೆ ೧೦- ೩೦ಗಂಟೆಗೆ ಸ 2 ೫... 


[) 


ವಿಜೇತರಾದವರಿಗೆ ಪ ಬಹುಮಾನಗಳನ್ನು ಪಾ 
ನೀಡಲಾಗುವುದು. ಸರ್ಧೆಯಲ್ಲಿ ಭಾಗವಹಿಸಿ 
ಪ್ರಮಾಣ ಪತ್ರಗಳನ್ನು- “ನೀಡಲಾಗುವುದು. 

ದೂರವಾಣಿ : ೦೮೦-೨೬೬೧೫೮೭೭, ೯೯೭೨೮೧೨೧೨೭ 


ಕರ್ನಾಟಕ ಲೋಚನ ವಿದ್ವತ್‌ ಪತ್ರಿಕೆಗೆ ನೂತನ ಸಂಪಾದಕರು 

ಪ್ರೊ. ಚಂದ್ರಶೇಖರ್‌ 
೫ ಬಿ.ಎಂ.ಶ್ರೀ. ಪ್ರತಿಷ್ಠಾನ ಹೊರತರುತ್ತಿರುವ 
ಷಾಣ್ಮಾಸಿಕ ಕರ್ನಾಟಕ ಲೋಚನ ವಿದ್ವತ್‌ ಪತ್ರಿಕೆ- 
| ಯ ಸಂಪಾದಕರಾಗಿ ಪ್ರೊ. ಚಂದ್ರಶೇಖರ್‌ ರವರು 
೫1 ಜವಾಬ್ದಾರಿ ವಹಿಸಿಕೊಂಡಿರುತ್ತಾರೆ. 

ವಿದ್ಯಾರ್ಥಿಗಳ ಮೆಚ್ಚಿನ ಅಧ್ಯಾ ಪಕರಾಗಿ ಕಾಲೇಜಿನ 

ಪ್ರಾಂಶುಪಾಲರಾಗಿ ವಿಭಾಗದ ಮುಖ್ಯಸ್ಥರಾಗಿ, ತಮ್ಮ ಸರಳ ಮತ್ತು 
ಸಜ್ಜನಿಕೆಯ ವ್ಯಕ್ತಿತ್ವದಿ೦ದಲೇ ಗುರುತಿಸಿಕೊಂಡಿರುವ "ಇವರು ಕನ್ನಡ 


ಜ 


ಪಠ್ಯಪುಸ್ತಕ 12... ಸಂಪಾದಕರಾಗಿ ಪದವಿ ಪೂರ್ವ ಮತ್ತು 


[kl 


ಪ್ರೌಢ ಶಿಕ್ಷಣ ಪಠ್ಯಗಳನ್ನು ಸಂಪಾದಿಸಿರುವ ಇವರು ಕನ್ನಡ ಸಾಹಿತ್ಯ 
ಪರಿಷತ್ತು, ಬಿ.ಎಂ.ಶ್ರೀ ಪ್ರತಿಷ್ಠಾನ, ಉದಯಭಾನು ಕಲಾಸಂಘ ಮತ್ತು 


ಕನ್ನಡ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಉತ್ತಮ 
ವಾಗ್ಗಿಗಳಾದ ಇವರು ಹಳಗನ್ನಡ ಕಾವ್ಯಗಳನ್ನು ವಿಶೇಷವಾಗಿ 
ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ 
ಉಪನ್ಯಾಸ ೬11 ಜೊತೆಗೆ ಲೇಖನಗಳನ್ನು ಪಕಟಿಸಿದ್ದಾರೆ. 


January 2021 


ಗ್ರಂಥಾಲಯ/ಹಸ್ತಪ್ರತಿ ವಿಭಾಗದ ವರದಿ 


ನವಂಬರ್‌೨೦೨೧ ತಿಂಗಳಿನಲ್ಲಿ ಗಂಥಾಲಯವು ೫೫ ಪುಸ್ತಕಗಳನ್ನು ಸ್ವೀಕರಿಸಿದ್ದು 
ಅವುಗಳನ್ನು ದಾಖಲಿಸಲಾಗಿದೆ. 
ಹಸ್ತಪ್ರತಿ ವಿಭಾಗದಲ್ಲಿ ಭಾರತದ ವಿವಿಧ ಲಿಪಿಗಳ ಪಟಗಳನ್ನು (calligra- 
phy chart) ಸಂರಕ್ಷಿಸಲಾಯಿತು. 
ಹಸ್ತಪ್ರತಿ ವಿಭಾಗಕ್ಕೆ ವಿದ್ಯಾರ್ಥಿನಿಯರ ಭೇಟಿ 

ಬಿ.ಎಂ.ಎಸ್‌. ಮಹಿಳಾ ಕಾಲೇಜಿನ ೨೮ ವಿದ್ಯಾರ್ಥಿನಿಯರ ತಂಡ, ತಮ್ಮ 
ಪ್ರಾಧ್ಯಾಪಕರೊಂದಿಗೆ, ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸೊಮಪ್ಪ ದಾಸ ಹಸ್ತಪ್ರತಿ 
ಸಂಗ್ರಹಾಲಯಕ್ಕೆ, ದಿನಾಂಕ ೧೫- ೧೧- “೨೦5೧ರಂದು ಶೈಕ್ಷಣಿಕ ಭೇಟಿ ನೀಡಿದರು. 
ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾ. ಶೀಲಾದೇವಿ ಮಳಿಮರ್‌ ಹಾಗೂ ಕನ್ನಡ 
ವಿಭಾಗದ ಪ್ರಾಧ್ಯಾಪಕರಾದ ಶ್ರೀಮತಿ. ರಾಧಾ ನಾಡಿಗ್‌, ಶ್ರೀಮತಿ ಶ್ರೀ ರಂಜನಿ 
ಕೆ.ಜಿ ಮತ್ತು ಶ್ರೀಮತಿ ಮಂಜುಳಾ ಎಲ್‌ ವಿದ್ಯಾರ್ಥಿಗಳೊಂದಿಗೆ ಭೇಟಿನೀಡಿದ್ದರು. 
ಹಸ್ತಪ್ರತಿ ಸಂಯೋಜಕರಾದ ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಅವರು, ಪ್ರತಿಷ್ಠಾನದ 
ಹಸ್ತಪ್ರತಿ ಸಂಗ್ರಹಾಲಯದ ಮತ್ತು ಹಸ್ತಪ್ರತಿಗಳ ವೈವಿದ್ಯತೆ ಬಗ್ಗೆ ವಿವರವಾಗಿ ಮಾಹಿತಿ 
ನೀಡಿದರು. ನಂತರ ಹಸ್ತಪ್ರತಿಗಳ ಇತಿಹಾಸದ ಬಗ್ಗೆ ಉಪನ್ಯಾಸ ನೀಡಿದರು. 


ಹಸಪತಿ ಪದರ್ಶನ 
ಆಧಿ ನೆ 
ಬೆಂಗಳೂರಿನ ವಿವೇಕಾನಂದ 
ಡಿಗ್ರಿ ಕಾಲೇಜು ಸಂಸ್ಥೆಯು “ವಿಶ್ವ 
ಪಾರಂಪರಿಕ ದಿನಾಚರಣೆ” ಪ್ರಯುಕ್ತ 
ತಮ್ಮ ಕಾಲೇಜಿನಲ್ಲಿ “ಹೆರಿಟೇಜ್‌ 
ಕ್ಷಬ್‌ ಮತ್ತು ಹೆರಿಟೇಜ್‌ ವೀಕ್‌”ನ 
|! ಉದ್ರಾಟನಾ ಸಮಾರಂಭವನ್ನು 

ಮತ್ತು ಐತಿಹಾಸಿಕ ಹಾಗೂ 

ಸಾಂಸ್ಕತಿಕ ವಸು ಪದರ್ಶನವನು ದಿನಾಂಕ ೧೮ರಿಂದ ೨೦ನೇ ನವೆಂಬರ್‌ವರೆಗೆ 

ಶ್ರ 5 ೩ 
ಆಯೋಜಿಸಿತ್ತು. 
ಹಸ್ತಪ್ರತಿಗಳಲ್ಲಿನ ವೈವಿಧ್ಯತೆ, ವಿವಿಧ 

ಲಿಪಿಗಳ "ಹಸ್ತಪ್ರತಿಗಳು ಮತ್ತು ಹಸ್ತಪ್ರತಿಯ 

ಇತಿಹಾಸವನ್ನು ಕುರಿತಂತೆ ಪ್ರದರ್ಶನವನ್ನು 

ಬಿ.ಎಂ.ಶ್ರೀ. ಪ್ರತಿಷ್ಠಾನವು ದಿನಾಂಕ ೧೮ 

ಮತ್ತು ೧೯ ನವೆಂಬರ್‌ ೨೦೨೧ ಕಾಲೇಜಿನಲ್ಲಿ 

ಆಯೋಜಿಸಿತ್ತು. ಹಸ್ತಪ್ರತಿ ಸಂಯೋಜ- 

ಕರಾದ ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಅವರು 

ಪ್ರದರ್ಶನವನ್ನು ಏರ್ಪಡಿಸಿ, “ಹಸ್ತಪ್ರತಿ 

ಇತಿಹಾಸದ ಬಗ್ಗೆ ಪ್ರಾತ್ಯಕಿಕೆಯೊಂದಿಗೆ 

ದಿನಾಂಕ : ೧೯-೧೧-೨೦೨೧ ರಂದು 

ಉಪನ್ಯಾಸ ನೀಡಿದರು. ಶ್ರೀಮತಿ ಬಿ.ಕೆ. 

ವರಲಕ್ಷ್ಮೀ, ಸಹಾಯಕರು, ಪ್ರದರ್ಶನವನ್ನು 

ಏರ್ಪಡಿಸಲು ಸಹಕರಿಸಿದರು. 


ಪ್ರಕಟಣೆ 
ಡಾ. ಗುರುಲಿಂಗ ಕಾಪಸೆ ಅವರಿಗೆ "ಶ್ರೀ ಸಾಹಿತ್ಯ ಪ್ರಶಸ್ತಿ' 
ಶ್ರೀಮತಿ ಕಮಲಿನಿ ಶಾ.ಬಾಲೂರಾವ್‌ ಅವರು ಸ್ಥಾಪಿಸಿರುವ ದತ್ತಿಯಿಂದ 


ಬಿ.ಎಂ.ಶ್ರೀ. ಪ್ರತಿಷ್ಠಾನವು ೨೦೧೪ರಿಂದ ಪ್ರತಿವರ್ಷ ಪ್ರದಾನ ಮಾಡುತ್ತ 
ಬಂದಿರುವ ಪ್ರತಿಷ್ಠಿತ "ಶ್ರೀ ಸಾಹಿತ್ಯ ಪ್ರಶಸ್ತಿ'ಗೆ, ಕನ್ನಡ ಸಾಹಿತ್ಯಕ್ಕೆ ನೀಡಿದ 
ಮೌಲಿಕ ಕೊಡುಗೆಯನ್ನು ಗುರುತಿಸಿ ಹಿರಿಯ ಸಂಶೋಧಕರು ಮತ್ತು 
ವಿದ್ವಾಂಸರಾದ ಡಾ. ಗುರುಲಿಂಗ ಕಾಪಸೆ ಅವರನ್ನು ೨೦೨೨ನೇ ಸಾಲಿಗೆ 
ಸರ್ವಾನುಮತದಿ೦ದ ಆಯ್ಕೆಮಾಡಲಾಗಿದೆ. ಈ ಸಾಹಿತ್ಯ ಪ್ರಶಸ್ತಿಯು 
ಮೊದಲ ಸಲ ಕರ್ನಾಟಕದ ಉತ್ತರ ಭಾಗಕ್ಕೆ ಸಂದಿರುವುದು ಒಂದು 
ವಿಶೇಷವೆಂದು ಆಯ್ಕೆ ಸಮಿತಿ ಅಭಿಪ್ರಾಯಪಟ್ಟಿದೆ. ಆಯ್ಕೆ ಸಮಿತಿಯಲ್ಲಿ 
ಪ್ರೊ. ಬಸವರಾಜ ಕಲ್ಲುಡಿ. ಪ್ರೊ. ಎ.ವಿ.ನಾವಡ, ಡಾ. ಗುರುಪಾದ 
ಮರಿಗುದ್ದಿ ಇದ್ದರು. ೯.೧.೨೦೨೨ ರಂದು ಬಿ.ಎಂ.ಶ್ರೀ. ಪ್ರತಿಷ್ಠಾನದ 
ಎಂ.ವಿ.ಸೀ. ಸಭಾಂಗಣದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಒಂದು 
ಲಕ್ಷ ರೂಪಾಯಿಗಳ ನಗದು, ಸರಣಿಕೆಗಳೊಂದಿಗೆ ಪ್ರಶಸ್ತಿ ಪ್ರದಾನ 


Honganasu 


Vol. 09 Issue 9 


: ೦೯-೦೧-೨೦೨೨ ಭಾನುವಾರ ಬೆಳಗ್ಗೆ : ೧೦-೩೦ ಗಂಟೆಗೆ 
ಷ್‌ ದ್‌ 
ಶ್ರೀ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 
ಪ್ರಶಸ್ತಿ ಪುರಸ್ಕೃತರು : ಡಾ.ಗುರುಲಿಂಗ ಕಾಪಸೆ 
ಹಿರಿಯ ಸಾಹಿತಿಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು 


ದಿನಾಂಕ : ೧೭-೦೧-೨೦೨೨. ಸೋಮವಾರ 


ಸಂಜೆ : ೪-೩೦ ಗಂಟೆಗೆ 


ರಂಗನಾಯಕಮ್ಮ-ಕೆ. ಸುಬ್ಬರಾವ್‌ (ಸಂಗೀತ) ದತ್ತಿ ಕಾರ್ಯಕ್ರಮ 


ಹಾಡುವವರು : ಕು. ಶ್ರವಂತಿ ಎಸ್‌ 


. ಕರ್ಲಿ 


ದಿನಾಂಕ : ೨೩-೦೧-೨೦೨೨. ಭಾನುವಾರ ಬೆಳಗ್ಗೆ : ೧೦-೩೦ 
ಶ್ರೀ ಕೆ. ಮೋಹನ್‌ ದೇವ್‌ ಆಳ್ವ -ಡಾ.ಎಂ.ಕೆ. ಶೈಲಜ ಆಳ್ವ ದತ್ತಿ ಕಾರ್ಯಕ್ರಮ 
“ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆ” 


ದಿನಾಂಕ : ೩೦-೦೧-೨೦೨೨. ಭಾನುವಾರ ಬೆಳಗ್ಗೆ 


: ೧೦-೩೦ ಗಂಟೆಗೆ 


ಹಾಸ್ಯಬ್ರಹ್ಮ ಟ್ರಸ್ಟ್‌ ದತ್ತಿ ಕಾರ್ಯಕ್ರಮ 


ಉಪನ್ಯಾಸ 


ಜನೇಪುಟದಿಂದ 
ಕಿರುಪರಿಚಯ 
ಡಾ. ಎನ್‌. ಗೋಪಾಲ ಕೃಷ್ಣ 


ಜನಪ್ರಿಯ ವಿಜ್ಞಾನ, ಆರೋಗ್ಯ ವಿಜ್ಞಾನ, ಮಾನಸಿಕ 
ಆರೋಗ್ನದ ಬಗ್ಗೆ ಲೇಖನಗಳು, ಪುಸ್ತಕಗಳ ರಚನೆಯಲ್ಲಿ 
ತೊಡಗಿರುವ ಡಾ. ಎನ್‌. ಗೋಪಾಲಕೃಷ್ಣ ಅವರು 
ಈವರೆಗೆ ಸುಮಾರು ನಲವತ್ತು ಕೃತಿಗಳನ್ನು ಕನ್ನ ಡದಲ್ಲೂ, 
ಮೂರು ಕೃತಿಗಳನ್ನು ಇಶ್ನೆಹಿನಲ್ಲೂ ರಚಿಸಿದ್ರಾರೆ, 
ಸಮೂಹ ಮಾಧ್ದಮದಲ್ಲಿ' ಎಂ.ಎ. “ಮತ್ತು 'ಆರೋಗ, ಸಂವಹನದೆಲ್ಲಿ 
ಪಿಎಚ್‌.ಡಿ. ಪದಬಿಯೊಡನೆ, ಬೆಂಗಳೂಕೆನ ನಿಮ್ಹಾನ್ಸ್‌ ಸಂಸ್ಥೆಯಲ್ಲಿ 
ಪಕಾಶನ ವಿಭಾಗದ ಸಂಪಾದಕರಾಗಿ ಹಾಗೂ ಮುಖ್ಯಸ್ಥರಾಗಿ” ಸೇವೆ 
ಸಲ್ಲಿಸಿ ನಿವೃತ್ತರಾಗಿರುವರು. ೧೯೮೮ರಲ್ಲಿ ಬ್ರಿಟಿಷ್‌ ಕೌನ್ಸಲ್‌ ಆಹ್ವಾನದ 
ಮೇರೆಗೆ ಲರಿಡನ್‌, ಸ್ಮಾಟ್ಲಂಡ್‌ಗಳ ವಿಶ್ವವಿದ್ಯಾ! ಲಯಗಳು” ಮತ್ತು ಖಯಸಗಿ 
ಪ್ರಕಾಶನ ಸಂಸ್ಥೆಗಳಲ್ಲಿ" ಅಧ್ಯಯನ ಮೌಡಿದ್ದೊರೆ. ಕನ್ನಡ ವೈದ್ಯಸಾಹಿತ್ಯ 
ಪರಿಷತ್ತಿನ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗೆ ''ಬೆಂಗಳೂರಿನೆ ಫೆಮುಖೆ 
ಆಸ್ಪತ್ರೆಗಳಲ್ಲಿ ಕನ್ನಡ ವೈದ್ಯಸಾಹಿತ ಪಸಾರ ಕಾರ್ಯ ಕೈಗೊಂಡಿದ್ದಾರೆ. 
ಹನ್ನೌಸಿ ಅಪ್ರಸಿಹಾಳಾರರ ವೇದಿಕೆಯ ಪದಾಧಿಕಾರಿಗಳಾಗಿ 
ಸೇವೆ" ಸಲ್ಲಿಸಿದ್ದಾರೆ. ನರ್ಸಿಂಗ್‌ ವಿದ್ಯಾ ರ್ಥಿಗಳಿಗೆ ಮಾನಸಿಕ ಆರೋಗ್ಯ 
ಶಿಕಣದ ಜೊತೆಗೆ ಇಂಗ್ಲಿಷ್‌ ಬೋಧನೆ ಮತ್ತು ಇಂಗ್ಲಿಷ್‌ನಿಂದೆ 
ಕನ್ನಡಕ್ಕೆ ಅನುವಾದ ಕಾರ್ಯದಲ್ಲಿ ತೊಡಗಿದ್ದರೆ. ಕಳೆದ ೩೦ 
ವರ್ಷಗಳಿಂದಲೂ ಬೆಂಗಳೂರು ಆಕಾಶವಾಣಿ ಕೇರದ್ರದಲ್ಲಿ "ವಿಜ್ಞಾನದ 
ಮುನ್ನ ಡೆ' ಕಾರ್ಯಕ್ರಮದ ಮೂಲಕ ಮಾತನಾಡುತ್ತಿದ್ದಾರೆ. 
ಕನ್ನಡ ಮತು ಇಂಗ್ಲಿಷ್‌ ದಿನಪತ್ರಿಕೆಗಳು, ವಾರಪತ್ರಿಕೆಗಳು “ಮತು 
ಸಪತ್ರಿಕೆಗಳಲ್ಲಿ ಲೇಖನಗಳನ್ನು "ಪ್ರಕಟಿಸಿದ್ದಾರೆ. ೨೮೧೪- ೧೫ರಲ್ಲಿ 
ಸರ್ಕಾರದ ವಿಜ್ಞಾ ಜ್ಞಾನ ಮುತು ತಂತ್ರೆಜ್ಞಾನ ಇಲಾಖೆಯಿಂದ 


ಿ 


“ಶ್ರೇಷ್ಠ ವಿಜ್ಞಾನ ಸಂವಹನ ಪ್ರಶಸ್ತಿ'ಯನ್ನು ಪಡೆದಿದ್ದಾರೆ. 


ಎಂ 


Honganasu January 2022 


ಪ್ರೊ. ಜಿ. ಅಶ್ವತ್ಥನಾರಾಯಣ 
ಷಯ: ಬೀಚಿ ಮತ್ತು ಹಾಸ್ಯ 


ಕಿರು ಪರಿಚಯ 


ಡಾ. ಗುರುಲಿಂಗ ಕಾಪಸೆ 
ಅವರು ೧೯೨೮ರ ಏಪ್ರಿಲ್‌ ೨ ರಂದು ವಿಜಯಪುರ ಜ್‌ 
ಜಿಲ್ಲೆಯ ಇಂಡಿ ತಾಲೂಕಿನ ಬಿ.ಕೆ. ರೋಣಿಯಲ್ಲಿ ಡ್‌) 
ಜನಿಸಿದರು. ಮಧುರಚೆನ್ನರ ಜೀವನ ಹಾಗೂ ಕೃತಿಗಳು 
ಕುರಿತು. ಮಹಾಪ್ರಬಂಧ ಬರೆದಿದ್ದಾರೆ. "ಹಲಸಂಗಿ 
ಗೆಳೆಯರು' (೧೯೯೮, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ) ಡಾ. 
ಕಾಪಸೆ ಅವರು ಸಂಪಾದಿಸಿದ ಮಧುರ ಚೆನ್ನರ ಲೇಖನಗಳಲ್ಲಿ ಆ ಕಾಲದ 
ಅನೇಕ ಜಾನಪದ ವಿರಳ ಸಂಗತಿಗಳು ದಾಖಲಾಗಿವೆ. ಕನ್ನಡ ವಿಶ್ವವಿದ್ಯಾಲಯವು 
“ಜಾನಪದ ಅಧ್ಯಯನ” ಕೈ ಕೊಟ್ಟ ವಿಶಿಷ್ಠ ಕೊಡುಗೆಯಾಗಿದೆ. ಕರ್ನಾಟಕ 
ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. 
ಕೃತಿಗಳು: ಅಕ್ಕಮಹಾದೇವಿ, ಮಧುರಚೆನ್ನ, ಶ್ರೀ ಅರವಿಂದರು, ಬಸವೇಶ್ವರ, 
ಹಲಸಂಗಿ ಗೆಳೆಯರು, ಪ್ರವಾಸಕಥನ: ಶಾಲ್ಮಲೆಯಿಂದ ಗೋದಾವರಿಯವರೆಗೆ 
ಹಾಗೂ ಮಕ್ಕಳ ಸಾಹಿತ್ಯ: ಕವಿ ರವೀಂದ್ರರು, ಶಿ.ಶಿ.ಬಸವನಾಳ ಮತ್ತು ವಿಮರ್ಶೆ: 
ಸಾಹಿತ್ಯ ಸಂಬಂಧ, ಬೇಂದ್ರೆ-ಮಧುರಚೆನ್ನ ಸಖ್ಯಯೋಗ. 
ಸಂಪಾದಿತ ಕೃತಿಗಳು: ಕಾಲ-ಕವಿ (ಕಾವ್ಯ), ಪಾರಮಾರ್ಥ ಗೀತಾ ಪ್ರವಚನ, 
ಹರಿಹರನ ಐದು ರಗಳೆಗಳು, ಅರವಿಂದ ಪರಿಮಳ, ಹೈಮವತಿ ಶೈಶವಲೀಲೆ 
(ಗಿರಿಜಾ ಕಲ್ಯಾಣ ಸಂಗ್ರಹ), ಚೆ೦ಬೆಳಕು (ಕಣವಿ ಅಭಿನಂದನ ಗ್ರಂಥ), ಬೆಳಗಲಿ 
(ದು.ನಿಂ.ಬೆಳಗಲಿ ಅಭಿನಂದನ ಗ್ರಂಥ) 
ಕನ್ನಡ ಮರಾಠಿ ಸಾಹಿತ್ಯ ಬಾಂಧವ್ಯ, ಭವ್ಯ ಮಾನವ ಕಾವ್ಯ ದರ್ಶನ, 
ಜ್ಞಾನಸಿಂಧು, ಪಿ.ಧೂಲಾಸಾಹೇಬ, ಮಧುರಚೆನ್ನರ ಲೇಖನಗಳು, ಕನ್ನಡ 
ಕಾವಲು, ಚಾಮರಸ, ಮುಗಿಯದ ಹಾಡು, ಆತ್ಮಶೋಧ (ಮಧುರಚೆನ್ನರ ಸಮಗ್ರ 
ಸಾಹಿತ್ಯ ಶೋಧ). ಅನುವಾದ ಸಾಹಿತ್ಯ: ಇದೇ ನಿಜವಾದ ಮೂರ್ತಿಪೂಜೆ ಮತ್ತು 
ಇದೇ ನಿಜವಾದ ಧರ್ಮ (ಮರಾಠಿಯಿಂದ ಕನ್ನಡಕ್ಕೆ, ಬಸವೇಶ್ವರಾಂಚೆ ವಚನ 
(ಕನ್ನಡದಿಂದ ಮರಾಠಿಗೆ) ಪ್ರಕಟವಾಗಿವೆ. 


Vol. 09 Issue 9 


ಬಿ.ಎಂ.ಶ್ರೀ ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 


ತೀ.ನಂ. ಶ್ರೀ. ಸ್ಮಾರಕ ವಿಶೇಷ ಉಪನ್ನಾಸ 
ದಿನಾಂಕ ೨೬-೧೧-೨೦೨೧ರಂದು ತೀ. ನಂ.8 ಶ್ರೀ. ವಿದ್ಯಾರ್ಥಿನಿ ಶ್ರೀಮತಿ ವಿ. ಅಮೃತಾ ಅವರು ಸ್ಥಾಪಿಸಿರುವ ದತ್ತಿಯಡಿಯಲ್ಲಿ 
“ತೀ.ನಂ.ಶ್ರೀ ವಿಶೇಷ ಉಪನ್ಯಾಸ' ಆಯೋಜಿಸಲಾಗಿತ್ತು. "ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕಪಾಕಾಲೇಜು, 
ಬೆಂಗಳೂರಿನ ಪ ಪ್ರಾಧ್ಯಾಪಕರಾದ" ಡಾ.ಬಿ.ಸಿ.ನಾಗೇಂದಕುಮಾರ್‌ "ಅವರು "ವಿಯಾಗಿ ತೀನಂಶ್ರೀ” ವಿಷೆಯವನ್ನು ಕುರಿತು ಉಪನ್ಯಾಸ ನೀಡಿದರು. 
ಡಾ. ಬಿ.ಸಿ.ರಾಜಕುಮಾರ್‌ ಅವರು ಉಪನ್ಯಾಸಕರನ್ನು, ಪರಿಚಯಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಡಾ. ಆರ್‌. ಲಕ್ಷಿ "ನಾರಾಯಣ, ಜಾಲ ಗೋಷ್ಠಿಯ 
ಮೂಲಕ ಭಾಗವಹಿಸಿದ್ದ ಕೇಳುಗರನ್ನು ಸ್ವಾಗತಿಸಿದರು. ಶೀ. ನಂ.ಶ್ರೀ. ಯವರ ಬದುಕು ಬರಹದ ಬಗ್ಗೆ ವಿವರಿಸಿದ 
ಉಪನ್ಯಾಸಕರು ತೀನಂಶ್ರೀ ಹಲವು pe ಸಂಗಮ ಎಂದು ಹೇಳಿದರು. ತ್ನೀನಂ. ಶ್ರೀಕಂಠಯ್ಯನವರು 
ಕನ್ನಡ "ರಸ್ತ ಸೃತ್ರ ಲೋಕ ಜಾನಪದ, ಛಂದಸ್ಸು, ಕಾವ್ಯಮೀಮಾಂಸೆ ವಿಮರ್ಶೆ ಮೊದಲಾದ ಶಾಸ್ತ್ರ 
ಕೃತಿಗಳಿಗೆ ಪ್ರಜದ್ಧಿಹೊಂದಿದವರು. ಕನ್ನಡ ಮಧ್ಯಮ ವ್ಯಾಕರಣ ಪ್ರಯೋಗ ತೀನಂಶ್ರೀಯವರ ಪ್ರಸಿದ್ಧ ಕೃ 
ತೀನಂಶ್ರೀಯವರು “ಒಲುಮೆ' ಕವನ" ಸಂಕಲನವನ್ನು ಬರೆದಾಗ ಅವರು ಇನ್ನೂ ಯುವಕರು. "ಹೆಣ್ಣು 
ಗಂಡುಗಳ ಮಧುರ ಸಂಬಂಧವೇ ಪ್ರೀತಿ ಎಂದು ತೀನಂಶ್ರೀ ತಮ್ಮ ಈ ಒಲುಮೆ” ಕವನ ಸಂಕಲನದಲ್ಲಿ 
ಅಭಿವ್ಯಕ್ತಿಸಿದ್ದಾರೆ ಎಂದು ಉಪನ್ಯಾಸಕರು ಅಭಿಪ್ರಾಯಪಟ್ಟರು. 
ತೀನಂಶ್ರೀಯವರು ಪ್ರಾಕೃತ, ಇಂಗ್ಲೀಷ್‌, ಸಂಸ್ಕತ ಭಾಷೆಯಿಂದ ಹಲವು ಕೃತಿಗಳನ್ನು 
ಅನುವಾದಿಸಿದರು. "ಒಲುಮೆ' ಕವನ ಸಂಕಲನವು ಪ್ರೇಮ ತತ್ವದ ವಿಭಿನ್ನ ವಿನ್ಯಾಸಗಳನ್ನು ರಚಿಸಿದೆ 
ಎಂದರು. ಪ್ರೇಮ ಎಂದರೇನು? ಪ್ರೇಮದ ಅಲಾಕಿಕತೆ, ಜನ್ಮಾಂತರದ ಖಯಣಾನುಬಂಧ ಎನ್ನುತ್ತಾರೆ. ತೀ.ನಂ.ಶ್ರೀ. ಎಂದು ದ 
ವಿವರಿಸಿದರು. ಪ್ರೇಮ ಕೌಟುಂಬಿಕ ಆವರಣದ ಸ ಸೃಷ್ಟಿ. ಹೆಣ್ಣನ್ನು ಸ್ತ್ರೀವಾದಿ ನೆಲೆಯಲ್ಲಿ ನೋಡುವ ತೀನಂಶ್ರೀ ಪ್ರೇಮ ಸಾರ್ವಕಾಲಿಕ ಸ ಸತ್ಯವಾದರೂ 
ಹೆಣ್ಣು ಕೇವಲ ಭೋಗ ಮಾತ್ರವೇ ಅಲ್ಲ ಅದೊಂದು ವ್ಯಕಿತ್ವ "ಮೆ ತ್ತಾರೆ ತೀನಂಶ್ರೀ ಅವರು. ಹೀಗೆ ಕಾಣುವ ಕವಿಗಳಾದ ಕುವೆಂಪು, ಬೇಂದ್ರೆ, 
ಕೆ.ಎಸ್‌ .ನ, ಜಯಂತ್‌ ಕಾಯ್ಕಿಣಿ ಸಾಲಿನಲ್ಲಿ ನಿಲ್ಲುತ್ತಾರೆ. ನರಹ' ಪ್ರೇಮವನ್ನು ಹೆಚ್ಚಿಸುವ ಭಾವ. ಪ್ರೇಮದ ಬಗಲಲ್ಲೇ ಶೋಕವಿರುತ್ತದೆ. 
ನಗರ ಜೀವನ, ಪ್ರೇಮದಲ್ಲಿ ಭೋಗವನ್ನು ನಿರೀಕ್ಷಿಸಿ ಅದನ್ನು ಕಲುಷಿತಗೊಳಿಸುತ್ತದೆ" ನಗರವು ಸರಕು ಸಂಸ್ಕ ಶ್ರಿಯ "ಪ್ರತಿನಿಧಿ. ಪ್ರೀತಿಯು 
ವ್ಯಕ್ತಿಯ ಅಹಂಕಾರದ ಭ್ರಮ ನಿರಸನ, ಸೋಲು 'ತೆಪ್ಪುಗಳ "ಮನವರಿಕೆ. ಗಂಡುತನ ಕಳೆದುಕೊಳ್ಳುವಿಕೆಯೇ ಪ್ರೇಮದ ಆವಿಷ್ಠಾರದ . ಮೂಲ 
ಎನ್ನು ತ್ತಾರೆ ತೀನಂಶ್ರೀ. “ಒಲವು ಹಾಗೆಯೇ ತುಸು ತಪ್ಪಾದರೂ ಕಲಹವೆ ನೋವೆ” ಒಲವು ಹಗೆಯಾಗಬಾರದು. ಅಂಜಿಕೆ ಪ್ರೇಮದ ಸಾವಿಗೆ 
ಕಾರಣವಾಗುತ್ತದೆ. ವಿಷಾದ, ವಿಧಿವಾದ ಒಪ್ಪಿಗೆ, ತರ್ಕ ಮೇರಿ ನಡೆಯೋದು ಪ್ರೇಮ. ತೀನಂಶ್ರೀ ಅವರು ಸೋಪೋಕ್ಷಿಸ್‌ ಹಾಗೂ ಕಾಳಿದಾಸನ 
ನಾಟಕಗಳ ಅನುವಾದ ಮಾಡಿದ್ದಾರೆ ಎಂದು ಉಪನ್ಯಾಸಕರು ವಿವರಿಸಿದರು. 
ತೀನಂಶ್ರೀಯವರ ವ್ಯಕಿತ ಮತ್ತು ಅವರ ಸಾಧನೆಯ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದರು. ತೀನಂಶ್ರೀಯವರಿಗೆ ಸಂಬಂಧಿಸಿದ ಕೆಲವು 
ಮಹತ್ವಪೂರ್ಣ ವಿಚಾರಗಳನ್ನು. ಹಂಚಿಕೊಂಡರು. ಉಪನ್ಯಾಸಕರು ತಮ್ಮ ಆಳವಾದ. ಅಧ್ಯಯನದ ಮೂಲಕ ತೀನಂಶ್ರೀಯವರ ಒಲುಮೆ ಕವನ 
ಸಂಕಲನ ಮತ್ತು ಹಲವು ಅನುವಾದಗಳನ್ನು ಚೆನ್ನಾಗಿ ಪರಿಚಯಿಸಿದ್ದಾರೆ *ಎಂದು ಅವರನ್ನು ಪ್ರಶಂಶಿಸಿದರು. 
ಡಾ. ಬಿ.ಸಿ. ರಾಜಕುಮಾರ್‌ರವರು. ಎಲ್ಲರಿಗೂ ವಂದಿಸಿದರು ಹಾಗೂ ಜಾಲಗೋಷ್ಠಿಯನ್ನು ನಿರ್ವಹಿಸಿದರು. 


ಶ್ರೀಮತಿ. ರಂಗನಾಯಕಮ್ಮ -ಶ್ರೀ ಜಿ.ಸುಬ್ಬರಾವ್‌ ನೆನಪಿನ ದತ್ತಿ ನಿಧಿ ಸಂಗೀತ ಕಾರ್ಯಕ್ರಮ 
ಈ ದಂಪತಿಗಳ ಹಿರಿಯ ಮಗಳಾದ ಶ್ರೀಮಠ. ಸುನಂದ (೧೬ಮೇ ೧೯೪೨) ತಮ್ಮ ವಿದ್ಯಾಭ್ಯಾಸದ ನಂತರ ಸಂಗೀತವನ್ನು ದಿವಂಗತ. 
ಡಿ.ಸುಬ್ಬರಾಮಯ್ಯನವರ ಬಳಿ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿ, ಹಲವಾರು ಪ್ರಶಸ್ತಿ ಮೆತ್ತು ಬಹುಮಾನಗಳನ್ನು ಪಡೆದಿದ್ದಾರೆ. ಶ್ರೀಮತಿ 
ಸುನಂದ ಅವರು" ತಮ್ಮ ಮಾತಾಪಿತೃ ಗಳ ನೆನಪಿನಲ್ಲಿ ಜನವರಿಯಲ್ಲಿ ಒಂದು ಸಂಜೆ ; ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸ ಲೆರಿದು `ಒಂದು 
ದತ್ತಿ ನಿಧಿಯನ್ನು ಸ್ಥಾಪಿಸಿದ್ದಾರೆ. 
ಶ್ರೀ ಕೆ. ಮೋಹನ್‌ ದೇವ್‌ ಆಳ್ವ 
ಸಿ ಮತು ಮೆಂಟರ್‌, ಬೆಂಗಳೂರು ಗಾಯನ ಸಮಾಜದ ಒಸಿ, ಶೀ ಕಂಠೀರವ ಪಿಲ್ಮ್‌ 


ಪ್ರಿ ಅಧಿ ಕು 


ಆಚಾರ್ಯ ಪಾಠಶಾಲಾ ಶಿಕ್ಷಣದತ್ತಿಯ ಟ್ರ 
ಸ್ಟೂಡಿಯೋದ ನಿರ್ದೇಶಕರು. ಭಾರತ ಫ್ರಾನ್ಸ್‌ ಸ ಸ್ಕೃತಿಕ ಸಂಘ, ಬೆಂಗಳೂರು, ಕರ್ನಾಟಕ ವಲಯದ ಅಧ್ಯಕ್ಷರು ಬೆಂಗಳೂರು ಮಹಾನಗರ 


ಸಾಂಸ್ಕತಿಕ 
ಪಾಲಿಕೆಯ ಕಾರ್ಪೊರೇಟರ್‌ ಆಗಿದ್ದರು. ಭಾರತ ಸರ್ಕಾರದ ಫಿಲ್ಮ್‌ ಸೆನ್ಸಾರ್‌ ಬೋರ್ಡಿನ ಕರ್ನಾಟಕ ವಲಯದ ಸದಸ್ಯರು ಆಗಿದ್ದರು. 
ಡಾ| ಎಂ.ಕೆ. ಶೈಲಜಾ ಆಳ್ವ 

ಇವರು ಮಕ್ಕಳ ತಜ್ಞರು. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಸೀನಿಯರ್‌ ಸೆ ಸ್ಪೆಷಲಿಸ್ಟ್‌ ಆಗಿದ್ದರು. ಕರ್ನಾಟಕ ಸರ್ಕಾರದ 

ಆರೋಗ್ಯ ಇಲಾಖೆಯಲ್ಲಿ ರಕ್ತನಿಧಿ (ಬ್ಲೆಡ್‌ ಬ್ಯಾಂಕ್‌)ಗಳನ್ನು ಸ್ಥಾಪಿಸಿ. ಬೆಳೆಸುವಲ್ಲಿ ಹೆಚ್ಚಿನ ಕಾರ್ಯವನ್ನು ಮಾಡಿದ್ದರು. 
ಹಾಸ್ಯ ಬ್ರಹ್ಮ ಟ್ರಸ ಟಸ್‌, 

ಸದಭಿರುಚಿಯ ಹಾಸ್ಯ ಪ್ರಚಾರಕ್ಕಾಗಿ ಹಾಸ್ಯಬ್ರಹ್ಮ ಟ್ರಸ್ಟ್‌ ಅನ್ನು ಬ ಮನಸ್ಕ ಸ್ನೇಹಿತರೊಂದಿಗೆ ೨೦೦೩ರಲ್ಲಿ ಸ್ಥಾಪಿಸಲಾಯಿತು. 
ಸುಮಾರು ವರ್ಷಗಳ ಕಾಲ ಸದಭಿರುಚಿಯ ಹಾಸ್ಕ ಸ "ಸಾಹಿತ್ಯವನ್ನು ಹಾಸ್ಕೋತ್ಸವಗಳ ಮೊಲಕ, ಹಾಸ್ಯ ಪುಸ್ತಕಗಳ ಪ್ರಕಟಣೆಯ ಮೂಲಕ, 
ಹಾಸ್ಯ ಸೆಮಿನಾರುಗಳನ್ನು ಆಯೋಜಿಸುವ ಮೂಲಕ, ಹಾಸ್ಯ ಕಾರ್ಯಕ್ರಮಗಳೆನ್ನು ಸಂಘಟಿಸುವ ಮೂಲಕ, ಹಾಸ್ಯ ಬರಹಗಾರರಿಗೆ, ವ್ಯಂಗ್ಯ 
ಚಿತ್ರಕಾರರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ, ಹಾಸ್ಯ ಬರಹಗಾರರಿಗೆ, ವ್ಯಂಗ ಚಿತ್ರಕಾರರಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕ 
ಮತ್ತು ಹಲವಾರು ಸಮಾಜಮುಖಿ ಕಾರ್ಯಗಳ ಮೂಲಕ ಹಾಸ್ಯಬ್ರಹ್ಮ ಟಸ್ಟ್‌ ತನ್ನ ಗುರಿಯಲ್ಲಿ ಬಹುತೇಕ ಯಶಸ್ಸನ್ನು ಸಾಧಿಸಿದೆ ಹಾಗೂ 
ಸಾರಸ್ವತ ಲೋಕದಲ್ಲಿ ತನ್ನದೇ ಆದ ಹೆಸರನ್ನು ಛಾಪಿಸಿದೆ. 


Page4 January 2021 Honganasu 


Vol. 09 Issue 9 


೨೦೧೮-೨೦೨೧ರ ಜಯ ಬಿ.ಎಂ.ಶ್ರೀ. ಪ್ರತಿಷ್ಠಾನದ 
ಕಾರ್ಯಕಾರಿ ಸಮಿತಿಯ ಸದಸ್ತ ಸ್ಕರಾ ಸೇವೆ ಸಲ್ಲಿಸಿ ೪೧ನೇ ವಾರ್ಷಿಕ 
ಸರ್ವಸದಸ್ಯರ ಸಭೆಯಲ್ಲಿ ನಿವೃ ಆ ಸದಸ್ಯರಿಗೆ ಬಿ. ಎಂ.ಶ್ರೀ ಪ್ರತಿಷ್ಠಾನವು 
ಧನ್ಯವಾದಗಳನ್ನು ಅರ್ಪಿಸುತ್ತದೆ. 


ನಿವೃ ತ್ರ Babes ಸಮಿತಿ ಸ ಸದಸ್ಯರ ವಿವರಗಳು 
ಶ್ರೀ "ನಂ, ವೆಂಕಟರಮಣಯ್ಯ 
ನಿವೃತ್ತ ತ್ರ ಬಾ ೦ಕ್‌ ಅಧಿಕಾರಿ, ಹಲವಾರು 


ಸಂಘ್‌ ಸಂಸ್ಥೆಗೆಳಲ್ಲಿ ಈ ಹಿಂದೆ ಹಾಗೂ ಈಗ 
ಪದಾಧಿಕಾರಿಯಾಗಿ ಸೇವೆಸ ಲ್ಲಿಸಿರುತ್ತಾರೆ. ಇವರು 
೨೦೧೦ರಿಂದ ೨೦೧೬ರ “ರೆಗೆ ” ಪ್ರತಿಷ್ಠಾನದ 
ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದರು. ಈ 
ಅವಧಿಯಲ್ಲಿ ಕೆಲ ಕಾಲ ಇವರು ಪ್ರೆತಿಷ್ಠಾ ನದ 
ಆಂತರಿಕ "' ಲೆಕ್ಕ ಪರಿಶೋಧಕರಾಗಿ ಲೆಕ್ಕಪತ್ರ 
ವವಸ್ತೆಯನು, ಸದ ಢಗೊಳಿಸಿದ್ದಲ್ಲದೇ ಪ್ರತಿಷ್ಠಾನದ ಸರ್ವತೋಮುಖ 
ಬೆಳವಣಿಗೆ ಶಮಿಸಿರುತ್ತಾರೆ. 

ಡಾ. ಆರ್‌. ವಾದಿರಾಜ್‌" 

ಡಾ. ಆರ್‌. ವಾದಿರಾಜು ಅವರು ವಿಜಯಪದವಿ 
ಕಾಲೇಜು, ಆರ್‌.ವಿ. ರಸ್ತೆ ಬಸವನಗುಡಿ, 
ಬೆ೦ಗಳೂರು ಇಲ್ಲಿ ಕನ್ನಡ ಪ್ರಾಧ್ಮಾಪಕರಾಗಿ ಸೇವೆ 
ಸಲ್ಲಿಸುತ್ತಿದ್ದಾರೆ. 'ಕೇಖಸಿ, ಕವಿ, ವಿಮರ್ಶಕರಾಗಿ. 
ಲ್‌” ಸ್ಪರಿತ “ಕೃತಿಗಳನ್ನು ರಚಿಸಿದ್ದು ಹಾಗೂ ೭ 
ಸಂಪಾದಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸೆ ಸ್ನೇಹಕೂಟ 
ಸಾಂಸ್ಕತಿಕ ವೇದಿಕೆಯ ಅಧ್ಯಕ್ಷರಾಗಿ, ಪೇದಿಕೆಯವ ಯಿಂದ ೨೫ 
ಪುಸ್ತಕ ಳನ್ನು ಪ್ರಕಟಣೆ ಮಾಡಿದ್ದಾರೆ. ಹಾಗೂ ಇದರ ವತಿಯಿಂದ 
೧೦% ಸದಭಿರುಚಿ ಕಾರ್ಯಕ್ರಮಗಳಿನ್ನು ನಿರೂಪಿಸಿದ್ದಾರೆ. 
ಸಂಗಮೇಶ ಬಾದವಾಡಗಿ 

ಶ್ರೀ ಸಂಗಮೇಶ ಬಾದವಾಡಗಿಯವರು ಮೂಲತ ಕೊಪ್ಪಳ 
ಜಿಲ್ಲೆಯವರಾಗಿದ್ದು ಎಂ.ಎ. (ಕನ್ನಡ) ಪಧವೀಧರರು 
} ಶ್ರೀಯುತರು ಶಿಕ್ಷಣ ಮತ್ತು ಹಾರ ನಾಗರೀಕ 
ಸರಬರಾಜು ಇಲೌಖೆಯಲ್ಲಿ ವೆ ಸಲ್ಲಿಸಿದ ನಂತರ 
ಕೊನೆಯಲ್ಲಿ ವಿಧಾನಸೌಧದ ಕರ್ನಾಟಿಕ ರಾಜ್ಯಗಡಿ 
ಅಭಿವೃದ್ದಿ ಪ್ರಾಧಿಕಾರದಲ್ಲಿ ವಿಶೇಷಾಧಿಕಾರಿಯಾಗಿ 
ನಿವೃತ್ತಿ ಹೊಂದಿದವರು. ಶ್ರೀಯುತರು ಎರಡು ಅವಧಿಗೆ 
ಕನ್ನಡ ಸಾಹಿತ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಕಾರ್ಯ 
ನಿರ್ವಹಿಸಿ, ಹಲವಾರು” ಅಖಿಲಭಾರತ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ, 
ತಾಲೂಕು ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟಸಿ5 ಹೆಗಳಿಕೆ ಅವರದು. 
ಕುಷ್ಟಗಿ, ತಾಲೂಕು ಸಾಹಿತ್ಯ ಸಮ್ಮೇಳನದ ಸವಧ್ದಕರಾಗಿಯ 
ಗೌರೆವಕ್ಕೆ ಭಾಜನರಾಗಿದ್ದಾರೆ. ಶ್ರೀಯುತರು ವಿವಿಧ” ಸಾಹಿತ್ಯ 
ಪ್ರಕಾರಗೆಳಿಗೆ ಸ ಸಂಬಂಧಿಸಿದರೆತೆ ಒಟ್ಟು ಹದಿನೈ ದಕ್ಕೂ ಹೆಚು ಕೃತಿಗಳನ್ನು 
ರಚಿಸಿದ್ದಾರೆ. ಅನೇಕ ರಾಜ್ಯಮಟ್ಟೆದ, ಅಂತರ್‌ಷೀ ಮಟ್ಟದ 
ಸಂಸೆಗಳೆಂದ ಪ್ರಶಸ್ತಿಗಳಿಗೂ ಜಾಜನರಾಗಿದಾರೆ. ಪಸ್ಸುತ ಸ ಸಂಗಮೇಶ 
ಬಾದೆವಾಡಗಿ ಕರ್ನಟಕ ಸಾಹಿತ್ಯ ಅಕಾಡೆಮಿ ಸೆದಸ್ಕರಾಗಿಯೂ 
ಕಾರ್ಯ ನಿರ್ವಹಿ ಬಜ ತ 

ಶ್ರೀ ಎಂ.ಎಸ್‌ . ರಾಮಕ್ರಸ 


ಶ್ರೀ ಎಂ.ಎಸ್‌. ತತ ಪ್ರತಿಷ್ಠಾ ನದ ಮಾಜಿ ಕೋಶಾಧಿಕಾರಿ, 
ಮಾಜಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಕರ್ನಾಟಕ ವಿಜ್ಞಾನ & 
ತಂತ್ರಜ್ಞಾನ ಮಂಡಳಿ. ಬೆಂಗಳೂರು, ನಿವೃತ್ತ 
ಇಂಜಿನಿಯರ್‌ ಇವರು ೨೦೧೦ರಿಂದ ೨೦೧೬ರ 
ವರೆಗೆ ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿಯ 
ಸದಸ ರಾಗಿದ್ದರು. ಈ ಅವಧಿಯಲ್ಲಿ ಇವರು 
ಪ್ರತಿಷ್ಠಾನದ "ಆಂತರಿಕ ವ್ಯವಸ್ಥೆಯನ್ನು ಸರಿಪಡಿಸಿ 


ನು 


ಹೊಸ ಸದಸ್ಯರು 


೨೦೨೧-೨೦೨೪ ಅವಧಿಗೆ ೪೧ನೇ ವಾರ್ಷಿಕ ಸರ್ವಸದಸ್ಯರ 
ಸಭೆಯಲ್ಲಿ ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ 
ಚುನಾಯಿತರಾದ ಸದಸ್ಯರಿಗೆ ಹೊಂಗನಸು ಅಭಿನಂದಿಸುತ್ತದೆ. 


ನೂತನವಾಗಿ ಚುನಾಯಿತರಾದ ಕಾರ್ಯಕಾರಿ ಸಮಿತಿ ಸದಸ್ಯರ ವಿವರಗಳು 
ಡಾ. ಪ್ರಭಾಕರ ಬೆಲವಾಡಿ 

ಬಿ.ಎಸ್ಸಿ. ಎಂ.ಎಸ್ಸಿ.:ಪಿಎಚ್‌. ಡಿ. : ಚಾಪೂ 
ಡಿಪ್ಲೊಮಾಕ್ಕೆ ಕ್ಸ ಬರೆಹ ಮತ್ತು ಹಸ್ತಾಕ್ಷರ ವಿಶ್ಲೇಷಣೆ, 
ಅಂತರಾಷ್ಟ್ರೀಯ ಕೈ “ಬರಹ. ವಿಶ್ಲೇಷಣಾ 
ಶಾಲೆ,ಕಾ 'ಲಿಫೋರ್ನಿಂಶರಾ (ಅಮೇರಿಕಾ) 
೧೯೭೦ ರಲ್ಲಿ ಬೆ೦ಗಳೂರಿನ ಸರಕಾರಿ ವಿಜ್ಞಾನ 
ಮಹಾವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿದ 


ಶ್ರೀಯುತರು ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯ, ಧಾರವಾಡ. 


ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಕಲಬುರ್ಗಿ, 
ಗುಲಬರ್ಗಾ ವಿಶ್ವವಿದ್ಯಾಲಯ, ಕಲಬುರ್ಗಿ, ವಿಭಾಗದ ಮುಖ್ಯಸ್ತರು, 
ರಸಾಯನ ಶಾಸ್ತ್ರ ಭಾಗ್‌ ವಿಶ್ವವಿದ್ಯಾಲಯ, ಕಲಬುರ್ಗಿ, 
ಹಲವು ಸಂಸ್ಥೆಗಳ ಆಹ್ವಾನಿತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸದ್ದಾರೆ. 
ಸಂಶೋಧನೆ. ಅನೇಕ ವಿಧ್ಯಾರ್ಥಿಗಳಿಗೆ ಎಚ್‌. ಡಿ. ಮಾರ್ಗದರ್ಶನ. 
ರಾಷ್ಟೀಯ ಮತ್ತು ಅಂತರ್‌ರಾಷ್ಟ್ರೀಯ ನಿಯತ ಕಾಲಿಕೆಗಳಲ್ಲಿ 
ಸಂಶೋಧನಾ ಲೇಖನಗಳ ಪಕಟಣೆ 


ಶ್ರೀ ಆರ್‌. ವಸಂತಕುಮಾರ್‌ 


ಕಾವ್ಯ, ವಿಮರ್ಶೆ, ಜೀವನಚರಿತ್ರೆ, ಅಂಕಣ ಬರಹ, 
ಲಲಿತಪ್ರಬಂಧ ಹಾಗೂ ಸಂಶೋಧನಾ ಬರಹಗಳು- 
ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃಷಿ 
ಮಾಡಿರುವ ಶ್ರೀಯುತರು ವೃತ್ತಿಯಲ್ಲಿ ಕನ್ನಡ 
ಪ್ರಾಧ್ಯಾಪಕರು. ಹವ್ಯಾಸಿ ಪತ್ರಕರ್ತರಾಗಿರುವ ಇವರು 
ಕನ್ನಡ ಪುಸ್ತಕ ಪ್ರಾಧಿಕಾರದ “ಪುಸ್ತಕಲೋಕ', ಕರ್ನಾಟಕ ಸಾಹಿತ್ಯ 
ಅಕಾಡೆಮಿಯ "ವಾರ್ತಾಪತ್ರ. ಕನ್ನಡ ಸಾಹಿತ್ಯ ಪರಿಷತ್ತಿನ “ಕನ್ನಡ 
ನುಡಿ' ಪತ್ರಿಕೆಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದುವರೆಗೂ 
ಹದಿನಾರು ಸ್ವರಚಿತ ಕೃತಿಗಳು ಹಾಗೂ ಇಪ್ಪತ್ತೈದು ಸಂಪಾದಿತ ಕೃತಿಗಳು 
ಪ್ರಕಟವಾಗಿವೆ. ಬಹುಮುಖ್ಯ ಕೃತಿಗಳು - ಭಾವನಾ, ಮಣಿದೀಪ, 
ಶಕಪುರುಷ ಶಿವರಾಮಕಾರಂತ, ಕರ್ನಾಟಕದ ಒಕ್ಕಲಿಗರು, ಮೌನಸಾಧಕ 
ಎಂ.ಚ೦ದ್ರಶೇಖರ್‌, ಸಾಹಿತ್ಯಶೋಧ ಮೊದಲಾದವು. ಆದರ್ಶ ಶಿಕ್ಷಕ 
ಪ್ರಶಸ್ತಿ ವಿಶ್ವೇಶ್ವರಯ್ಯ ಸಾಹಿತ್ಯ ರಾಜ್ಯಪ್ರಶಸ್ತಿ, ಕುವೆಂಪು ಕನ್ನಡ ಪ್ರಶಸ್ತಿ 
ಇನ್ನೂ ಮುಂತಾದವು ಇವರಿಗೆ ಸಂದಿರುವ ಪುರಸ್ವಾರಗಳಾಗಿವೆ. 

ಡಾ. ಸುಜಾತ 


ಕನ್ನಡ ಪ್ರಾಧ್ಯಾಪಕರು ಹದಿನೈದು ವರ್ಷಗಳಿಂದ 
ಕನ್ನಡ ಬೋಧನೆಯಲ್ಲಿ ತೊಡಗಿದ್ದಾರೆ. ಸೃಜನಶೀಲ, 
ಕ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಒಳಗೊಂಡಿದ್ದಾರೆ. 

ಕನ್ನಡ ಸ್ನಾತಕೋತ್ತರವನ್ನು ಎರಡು ಚಿನ್ನದ 
ಪದಕಗಳೊಂದಿಗೆ “ಪಡೆದಿರುತ್ತಾರೆ. 'ನವೋದಯದ ವಿಮರ್ಶಾ 
ಸಾಹಿತ್ಯದ ಸ್ವರೂಪ” ಎಂಬ ವಿಷಯವಾಗಿ ಡಾ. ಬಸವರಾಜ ಕಲ್ಲುಡಿ 
ಅವರ ಮಾರ್ಗದಶನದಲ್ಲಿ ಪಿಎಚ್‌.ಡಿ. ಪದವಿಯನ್ನು ಪಡೆದಿದ್ದಾರೆ. 
ಕವಯತಿ, ನಿರೂಪಕಿ, ಲೇಖಕಿಯೂ ಆಗಿರುವ ಇವರು "ಬಹುರೂಪಿ 
ಕಥನ', "ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ'. "ಕವನ ಸಂಕಲನ” 


ಪ್ರತಿಷ್ಠಾನದ ಸರ ಮಿಕ 'ಿಳವಣಿಗೆಗೆ ವಿಚಾರವಾದಿ ಕುವೆಂಪು ಪುಸ್ತಕಗಳನ್ನು ಬರೆದಿದ್ದಾರೆ. ಹಲವಾರು 

ಶ್ರಮಿಸಿರುತ್ತಾರೆ ಕವಿಗೋಷ್ಠಿ, ವಿಚಾರ ಗೋಷ್ಠಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. 
- ೩ನೇ ಪುಟ ನೋಡಿ 

Honganasu January 2022 


Vol. 09 Issue 9 


ಬಿಎಂಶ್ರೀ ಪ್ರತಿಷ್ಠಾನ ನಡೆದು ಬಂದ ದಾರಿ-೩ 
ಬಿ.ಆರ್‌. ರವೀಂದ್ರನಾಥ 


ಕಟ್ಟಿ ಬೆಳೆಸಿದ ಮಹನೀಯರು ೩ 


ಹಿಂದಿನ ಸಂಚಿಕೆಯಿಂದ 


ತತ್‌ Kl 


ಗೊರೂರು ರಾಮಸ್ಸಾಮಿ ಅಯ್ಯಂಗಾರ್‌ 


ಗೊರೂರು ರಾಮಸ್ವಾಮಿ ಅಯ್ಯಂಗಾರ್‌ (ಜುಲೈ ೪, ೧೯೦೪ - ಸೆಪ್ಟೆಂಬರ್‌ ೨೮, ೧೯೯೧) ತಮ್ಮ ಪ್ರಬಂಧ 
ಲೇಖನಗಳಿಂದ ಕನ್ನಡ ಸಾಹಿತ್ಯದಲ್ಲಿ ಛಾಪು ಮೂಡಿಸಿದವರು. ಆರ್‌.ಕೆ.ನಾರಾಯಣ್‌ ಓದುಗರಿಗೆ ಮಾಲ್ಗುಡಿಯನ್ನು 
ಪರಿಚಯಿಸುವುದಕ್ಕೆ ಮುನ್ನವೇ ತಮ್ಮ ಕೃತಿಗಳ ಮೂಲಕ ರಾಮಸ್ವಾಮಿ ಅಯ್ಯಂಗಾರ್‌ ರವರು ಗೊರೂರು ಗ್ರಾಮವನ್ನು 
ಪರಿಚಯಿಸಿದ್ದರು. ಕಾವ್ಯನಾಮ - ಸೀತಾತನಯ . ಸ್ವಾತಂತ್ರ್ಯ ಚಳುವಳಿ, ಮೈಸೂರಿನಲ್ಲಿ ಪ್ರಜಾ ಸರ್ಕಾರಕ್ಕಾಗಿ 
ಚಳುವಳಿ, ಕರ್ನಾಟಕ ಏಕೀಕರಣ ಚಳುವಳಿಗಳಲ್ಲಿ ಹೋರಾಡಿ ಹರಿಜನೋದ್ಧಾರ ಮತ್ತು ಗ್ರಾಮೊದ್ಭಾರಕ್ಕಾಗಿ ಶ್ರಮಿಸಿದ್ದ 
ಅಪ್ರತಿಮ ಗಾಂಧಿವಾದಿ 
ಶಿಕ್ಷಣ/ಜೀವನ ಮತ್ತು ಹೋರಾಟ 

ಡಾ.ಗೊರೂರು ರಾಮಸ್ವಾಮಿ ಅಯ್ಯಂಗಾರ್‌ ಅವರು ೧೯೦೪ರ ಜುಲೈ ೪ರಂದು ಹಾಸನ ಜಿಲ್ಲೆಯ ಗೊರೂರು ಗ್ರಾಮದಲ್ಲಿ ಜನಿಸಿದರು . 
ಅವರ ತಂದೆ ಶ್ರೀನಿವಾಸ ಅಯ್ಯಂಗಾರ್‌, ತಾಯಿ ಲಕ್ಷಮ್ಮ ತಮ್ಮ ಹಳ್ಳಿಯಲ್ಲಿ ಲೋಯರ್‌ ಸೆಕೆಂಡರಿ ಶಿಕ್ಷಣವನ್ನು ಮುಗಿಸಿದ ಗೊರೂರರು ಹಾಸನದ 
ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಆಕರ್ಷಿತರಾಗಿ ಶಿಕ್ಷಣಕ್ಕೆ ವಿದಾಯ ಹೇಳಿದರು. 
ಅನಂತರ ಅವರು ಗಾಂಧೀಜಿಯ ಆಶ್ರಮವನ್ನು ಸೇರಿ, ಗುಜರಾತಿನ ವಿದ್ಯಾಪೀಠದ ವಿದ್ಯಾರ್ಥಿಯಾದರು. ಬಳಿಕ ಮದ್ರಾಸಿನ “ಲೋಕಮಿತ್ರ' ಮತ್ತು 
“ಭಾರತಿ' ಪತ್ರಿಕೆಗಳ ಕನ್ನಡ ಸಮಾಚಾರ ಲೇಖಕರಾಗಿ ಸ್ವಲ್ಪಕಾಲ ಕೆಲಸಮಾಡಿ, ಕೆಂಗೇರಿಯ ಗುರುಕುಲಾಶ್ರಮವನ್ನು ಸೇರಿದರು. ಹರಿಜನೋದ್ಧಾರ 
ಅದರ ಮುಖ್ಯ ಕಾರ್ಯವಾಗಿತ್ತು. ಅದನ್ನು ಗೊರೂರರು ಶ್ರದ್ದೆಯಿಂದ ನಿರ್ವಹಿಸಿದರು. ಆಮೇಲೆ ಬೆಂಗಳೂರಿನ ಅಖಿಲ ಭಾರತ ಚರಕ ಸಂಘದ 
ಖಾದಿ ವಸ್ತಾಲಯದ ಸಂಚಾಲಕರಾದರು. ಅಲ್ಲಿಯೇ ಅವರ ಸಾಹಿತ್ಯ ಸೇವೆ ಮೊದಲಾಯಿತು. ೧೯೩೩ರಲ್ಲಿ ಗೊರೂರರು ತಮ್ಮ ಗ್ರಾಮಕ್ಕೆ ಮರಳಿ, 
ಮೈಸೂರು ಗ್ರಾಮ ಸೇವಾಸಂಘವನ್ನು ಸ್ಥಾಪಿಸಿ, ಖಾದಿ ಪ್ರಚಾರ, ಹರಿಜನೋದ್ಧಾರ, ವಯಸ್ಕರ ಶಿಕ್ಷಣ, ಗ್ರಾಮ ಕೈಗಾರಿಕೆಗಳು ಮುಂತಾದ ರಚನಾತ್ಮಕ 
ಚಟುವಟಿಕೆಗಳಲ್ಲಿ ತೊಡಗಿದರು. ೧೯೪೨ರ "ಚಲೇ ಜಾವ್‌' ಚಳವಳಿಯಲ್ಲಿ ಅವರು ಭಾಗವಹಿಸಿ, ತುರಂಗವಾಸವನ್ನು ಅನುಭವಿಸಿದರು. ಸ್ವಾತಂತ್ರ್ಯ 
ಬ೦ದ ಮೇಲೆ ಮೈಸೂರಿನಲ್ಲಿ ಪ್ರಜಾ ಸರ್ಕಾರ ಸ್ಥಾಪನೆಗಾಗಿ ನಡೆದ ಚಳವಳಿಯಲ್ಲೂ ಭಾಗವಹಿಸಿದರು. ಅದು ಸ್ಥಾಪಿತವಾದ ಮೇಲೆ ಸುಮಾರು 
ಹನ್ನೆರಡು ವರ್ಷಗಳ ಕಾಲ ರಾಜ್ಯದ ವಿಧಾನಪರಿಷತ್ತಿನ ಸದಸ್ಯರಾಗಿದ್ದರು. ಈ ಅವಧಿಯಲ್ಲಿ ಕರ್ನಾಟಕದ ಏಕೀಕರಣಕ್ಕಾಗಿ ಅವರು ದುಡಿದರು.[೨] 
ಕರ್ನಾಟಕ ಏಕೀಕರಣ ಚಳುವಳಿ 
* ಸ್ವಾತಂತ್ರ್ಯ ಹೋರಾಟ ಹಾಗೂ ಕರ್ನಾಟಕ ಏಕೀಕರಣ ಚಳವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ತುಮಕೂರಿನ ವಿದ್ಯಾರ್ಥಿಗಳು ೧೯೪೧ರಲ್ಲಿ 
ಸ್ಥಾಪಿಸಿಕೊಂಡಿದ್ದ ಸಂಘಟನೆ - ಸನ್ನಿತ್ರ ಸಂಘ. ೧೬ನೆಯ ಡಿಸೆಂಬರ್‌ ೧೯೪೫, ಭಾನುವಾರ ಸಂಜೆ ತುಮಕೂರಿನ ಕೃಷ್ಣರಾಜ ಪುರಭವನದಲ್ಲಿ 
ನಡೆದ ಸನ್ಮಿತ್ರ ಸಂಘದ ಸಭೆಯಲ್ಲಿ ಗೊರೂರು ಅನುಮೋದಿಸಿದ ಗೊತ್ತುವಳಿ ಇಂತಿದೆ: 
* ಕನ್ನಡ ನಾಡಿನ ಏಕೀಕರಣಕ್ಕೆ ಸೇರಿರುವ ಈ ಸಭೆಯು, ಸಮಸ್ತ ಕನ್ನಡಿಗರೂ ಕರ್ನಾಟಕ ಏಕೀಕರಣವು ಕಾರ್ಯಕಾರಿಯಾಗಿ ರೂಪುಗೊಳ್ಳುವಂತೆ 
ಪೂರ್ಣ ಪ್ರಯತ್ನ ಮಾಡಬೇಕೆಂದು ಕನ್ನಡಿಗರನ್ನು ಬೇಡುತ್ತದೆ. ಕಾಂಗೆಸಿನಿಂದ ಅಂಗೀಕೃತವಾದ ಈ ತತ್ತ್ವವನ್ನು ಕೂಡಲೇ ಕಾರ್ಯಕಾರಿಯಾಗಿ 
ಮಾಡಬೇಕೆಂದು ಬ್ರಿಟಿಷ್‌ ಸರ್ಕಾರವನ್ನು ಒತ್ತಾಯಪಡಿಸುತ್ತದೆ.' 
ಸಾಹಿತ್ಯ ಸೇವೆ 
ಕೃತಿಗಳು 


ಆರು ಕಾದಂಬರಿಗಳು, ಎರಡು ಕಥೆಗಳು, ಮೂರು ಅನುವಾದಗಳು ಹಾಗೂ ಒಂದು ಸಂಕಲನದ ಸಂಪಾದಕತ್ವ 
ಪ್ರಶಸ್ತಿ, ಗೌರವಗಳು 
* ೧೯೭೪ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್‌ ನೀಡಿ ಸನ್ಮಾನಿಸಿತು. 
೧೯೮೦ರಲ್ಲಿ ಅಮೇರಿಕಾದಲ್ಲಿ ಗೊರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡಮಿ ಪ್ರಶಸ್ತಿ ಲಭಿಸಿತು. 
೧೯೮೨ರಲ್ಲಿ ಶಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 
* ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 
* ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷತೆ 
* ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 
* ೧೯೯೫ರಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ಕಥಾಲೇಖಕ ಪ್ರಶಸ್ತಿ : “ಊರ್ವಶಿ? ಚಿತ್ರಕ್ಕಾಗಿ (ಮರಣೋತ್ತರ) 
ದೇವರಾಜ ಬಹದ್ದೂರ್‌ ಪ್ರಶಸ್ತಿ 
ಅಭಿಮಾನಿಗಳು ಅರ್ಪಿಸಿದ ಗಂಥ- ಗೊರೂರು ಗೌರವ ಗ್ರಂಥ, ಸಂಸ್ಕರಣ ಗ್ರಂಥ , ಹೇಮಾವತಿಯ ಚೇತನ. (ಮಾಹಿತಿ ವಿಕಿಪೀಡಿಯಾ) 


|Page6 | January 2021 Honganasu 


Vol. 09 Issue 9 


ವ 


ಎ 


¥ 


ವ 


ಒಂದಷ್ಟು ಪದಗಳ 
ಮೂಲಚೂಲಗಳ ಹುಡುಕಾಟ 


- ಡಾ. ಪಿ.ವಿ. ನಾರಾಯಣ 


ಮರ೨: ಮರ ಶಬ್ದವನ್ನು ಕಾಷ್ಟ, ಒಣಮರದ ತುಂಡು ಎಂಬರ್ಥದಲ್ಲಿಯೂ 
ಬಳಸುತ್ತೇವೆ, “ಅಅದಿದಾರ್ಪದೆನ್ನದೆ ತಗುಳ್ಳು ಮರಂಗಳನೊಟ್ಟಿ” 
ಎಂಬುದು '*ಸುಕುಮಾರಚರತೆ' ಕಾವ್ಯದ ಸಾಲು. “ಕೀಲಂ ಬೆಟ್ಟಿರ್ದ 
ಮರನಂ ಕಂಡದಣ ಮೇಲೆ ಕುಳ್ಳಿರ್ದು” ಎಂಬುದು "ಪಂಚತಂತ್ರ'ದ 
ಸಾಲು. ಈ ಶಬ್ದವು ಅನೇಕ ಭಾವಗಳನ್ನು ಸೂಚಿಸಲು ಬಳಕೆಯಾಗಿದೆ. 
“ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ” ಎಂಬಲ್ಲಿ 
ಜೇಡರ ದಾಸಿಮಯ್ಯ ವಿಸ್ಮಯವನ್ನು ಸೂಚಿಸಿದರೆ. “ಮರದೊಳಗಣ 
ಕಿಚ್ಚು ಮರನ ಸುಟ್ಟಂತಾದೆನೆಯ್ಕಾ” "ಎಂಬ ಅಲ್ಲಮಪ್ರಭುವಿನ ಮಾತು 
ಲಿಂಗಪೂಜೆಯ ಪರಿಣಾಮವನ್ನು. ಹೇಳಲು ಬಳಕೆಯಾಗಿದೆ. 
“ಮರಮರ ಮಧನಿಸಿ ಕಿಚ್ಚು ಹುಟ್ಟಿ” ಎಂಬ ಮಹಾದೇವಿಯಕ್ಕನ 
ವಚನದ ಸಾಲಿನಲ್ಲಿ ಮರದ ತುಂಡುಗಳನ್ನು ಉಜ್ಜಿಯೋ ಕಡೆದೋ 
ಬೆಂಕಿ ಮಾಡಿಕೊಳ್ಳುತ್ತಿದ್ದ ಅರ್ಥವಿದೆ. ಮರದಿರಿದ ಅನೇಕ ವಸ್ತುಗಳನ್ನು 
ಮಾಡಿಕೊಳ್ಳುವ ರೂಡಿ ಹಿಂದಿನದು. ಮರಗೋಲಿನ ಉಲ್ಲೇಖ 
'ಧರ್ಮಾಮೃತ'ದಲ್ಲಿದೆ: “ಜಾತ್ಯಶ್ರಮಂ ಬಿಟ್ಟು ಮರಗಾಲಂ ಕೊಳ್ಳ” 
ಬಸವಣ್ಣನೂ ಇದನ್ನು ಉಲ್ಲೇಶಿಸುತ್ತಾನೆ: ಇಮರಗಾಲಲಟ್ಟಿ ಸದೆನು 
ನೋಡಯ್ಯಾ” ಮರದಿಂದ ಮಾಡಿದ ಮುಖವಾಡವನ್ನು “ಮರಮೊಗ' 
ಎಂಬ ಶಬ್ದದಿ೦ದಲೇ ಕರೆಯುತ್ತಿದ್ದರು. “ಲೋಗರ್‌ '`ಗರಣಿಗರಾಗಿ 
ಎನಿತಾನುಂ ತಟದ ರೂಪುಗಳುಮಂ ಕೈಕೊಂಡು ಮರಮೊಗಂ೦ಗಳನಿಟ್ಟು” 
ಎಂಬುದು “ವಡ್ಡಾರಾಧನೆ'ಯಲ್ಲಿನ ಮಾತು. ಮರವಾಳ್‌ ಎಂದ- 
ರೆ ಮರದ ಕತ್ತಿ: “ಕರವಾಳ೦ ಮಸೆವಂದದೆ ಮರವಾಳಂ ಮಸೆಯೆ 
ಕೂರಿತಮಕ್ಕುಮೇ” -"ಗದಾಯುದ್ಧ'. ಮರದ ಬಿಲ್ಲೇ "ಮರವಿಲ್‌': ತ್ರ 
ಟ್ಟ ಎಕ್ಕವಡಂ ಮರವಿಲ್‌ ಕಟ್ಟಿದ ಪಣೆಕಟ್ಟು” - “ಪಂಪಭಾರತ”. 
ಮರವನ್ನು ಪೂರ್ವಪದವಾಗಿಟ್ಟುಕೊಂಡು ಅನೇಕ ನುಡಿಗಟ್ಟುಗಳು 
ರಚಿತವಾಗಿವೆ. "ಮರಗಟ್ರಲೆ'ಯಲ್ಲೆನ “ಮರ' ಹಳೆಯ ಕಾವಗಳಲ್ಲಿ 
ದಟ್ಟತೆಯನ್ನು ಸೂಚಿಸುತ್ತದೆ: “ತುಲುಗೆದೆಗಣ್ಣ ಕಾಂತಿ ಮರಗಟ್ಟಲಯಂ 
ಬೆದೆಅಟ್ಟೆ” ಎಂಬುದು "ಬಗನ್ನಾ ಥವಿಜಯ' ಸಾಲು. "ಮರವಡು” ಎಂದರೆ 
ಮರದಂತೆ ಸ್ವಬ್ದವಾಗು ಎಂದು: “ಅ೦ತಃಪೀಡಾಕ್ರಾಂತಿಯನೊಂದಿನಿತು 
ಪೊಲ್ತು ಮರವಟ್ಟರ್ದಳ್‌” ಎಂಬುದು ಕರ್ಣಾಟಕ ಕಾದಂಬರಿ'ಯಲ್ಲಿನ 


ವರ್ಣನೆ. ಬಿರುಸನ್ನು ಸೂಚಿಸಲೂ ಮರ ಬಳಕೆಯಾಗಿದೆ: ಮರಗೆಣಸು, 
ಮರಗಬ್ಬು ಇತ್ಯಾದಿ. ಮರಗಟ್ಟು ಎಂದರೆ ಜೋಮು ಹಿಡಿ; ನಾಲಗೆ 
ಮರವಾಗು ಎಂದರೆ ರುಚಿಯಿಲ್ಲದಾಗು ಎಂದರ್ಥ ಇತ್ಯಾದಿ. 


ಮರುಗು: ಇದರ ಮೂಲ ರೂಪ ಮುಗು ಎಂದು; ಇದೊಂದು 
ದ್ರಾವಿಡದ ಕ್ರಿಯಾಪದ, ತಮಿಳಿನಲ್ಲಿ ಮಖುಕು (ತಮಿಳಿನಲ್ಲಿ 
ಪದಮಧ್ಯದ ಕ್‌ ವು "ಗ' ಎಂದೇ ಉಚ್ಛಾರವಾಗುತ್ತದೆ), ತೆಲುಗಿನಲ್ಲಿ 
ಮುಗು ಹಾಗೂ ತುಳುವಿನಲ್ಲಿ ಮರ್ಕುನಿ ಎಂಬ ರೂಪಗಳಲ್ಲಿ 
ದೊರೆಯುತ್ತದೆ. ಇದರ ಮೂಲಾರ್ಥ ಕುದಿ, ಮರಳು ಎಂಬುದು. 
“ಮಲುಗುವ ಪಾಲ್ಗೆ ಅಳೆಯ ಪನಿಗಳ೦ ಬೆರೆಸಿದವೋಲ್‌” 
(ಅಳೆಎ ಮಜ್ಜಿಗೆ) ಎಂಬಿ ಉಪಮೆ ಕವಿರಾಜಮಾರ್ಗದಲ್ಲಿಯೇ ಇದೆ. 
ಇದು ಮು೦ದೆ ರೂಪಕವಾಗಿ ಮಾನಸಿಕವಾಗಿ ಕುದಿಯುವುದಕ್ಕೆ, ಅ೦- 
ದರೆ ಕಳವಳಗೊಳ್ಳುವುದಕ್ಕೆ ಅನ್ವಯವಾಯಿತು. “ಮಗನಟಲೊಳ್‌ 
ಕರಂ ಮಜುಗುತ್ತಿರ್ಪಿನಂ್‌ ಎಂಬುದು ಪಂಪಭಾರತದ ಮಾತು. 
ಈ ಅರ್ಥವೂ “ಎಸ್ಮಾರಗೊಂಡು ಬೇರೆಯವರ ದುಃಖ ಕಂಡು 
ಪಡುವ ಸಹಾನುಭೂತಿಗೂ ಅನ್ನಯಿಸುವಂತಾಯಿತು, “ಸುಧನ್ವಂಗೆ 
ಮಲುಗುವಂತೆ ಸಚಿವನಿಂತೆಂದಂ" ಎಂಬುದು ಜೈಮಿನಿ ಭಾರತದ 
ಮಾತು. ಈ ಅರ್ಥ ಮುಂದೆ ಪ್ರೀತಿಸು ಎಂಬರ್ಥವನ್ನೂ ಪಡೆ- 
ಯುತ್ತದೆ; "ಶಬ್ದಮಣಿದರ್ಪಣ'ದಲ್ಲಿ `“ಮಜುಗಿದಂ- ಕೂರ್ತಂ* ಎಂದು 
ಅರ್ಥ ಕೊಡಲಾಗಿದೆ. 

ಪ್ರೇರಣಾರ್ಥದಲ್ಲಿ ಎಂದರೆ ಕುದಿಯುವ ಹಾಗೆ ಮಾಡು ಎಂಬರ್ಥದಲ್ಲಿ 
ಇದು ಮಜುಗಿಸು ಎಂಬ ರೂಪ ಪಡೆಯುತ್ತದೆ. “ಪಾಲಂ 
ಅರ್ಧಮಪ್ಪಿನ೦ ಮಜುಗಿಸಿ” ಎಂಬ ಸಾಲು “ಲೋಕೋಪಕಾರ'ದಲ್ಲಿದೆ. 
ಇದೂ ಮಾನಸಿಕವಾಗಿ ಕೋಟಲೆಗೊಳಿಸು ಎಂಬರ್ಥವನ್ನು ಪಡೆ- 
ಯುತ್ತದೆ: “ಮನುಷ್ಯಜನ್ಮಮ೦ ಮಜುಗಿಸಿ ನಿನ್ನೀ ಪದಕೆ ತಂದುದು 
ಮುನ್ನಿನ ಗೆಯ್ದ ದೋಷಂ” ಎಂಬ ವಾಕ್ಯ ಕಮಲಭವ ಎಂಬ ಕವಿಯ 
“ಶಾ೦ತೀಶ್ವರ ಪುರಾಣ'ದಲ್ಲಿದೆ. 

ಇದರ ನಾಮರೂಪವೇ ಮುಕ ಅಥವಾ ಈಗಿನ ಮರುಕ, ಅಂ- 
ದರೆ ಕುದಿಯುವಿಕೆ. ಹಿಂದೆ ಹೇಳಿದ “ಲೋಕೋಪಕಾರ'ದಲ್ಲಿ ಈ 
ಶಬ್ದ ಇದೇ ಅರ್ಥದಲ್ಲಿ ಬಳಕೆಯಾಗಿದೆ. ಇಂತಹ ಮಾನಸಿಕ 
ಸ್ಥಿತಿಯೂ ಮರುಕವೇ, ದುಃಖ, ತಳಮಳ ಎಂದು. “ಮಜುಕ೦ 
ಅಮಾಯಮಪ್ಪ ಅಪಮೃತ್ಯುವೆಂಬಲ್ಲಿಗೆ ಪೊಣಗೆ” ಎಂಬ ಮಾತು 
ಪಂಪನ “ಆದಿಪುರಾಣ'ದಲ್ಲಿದೆ. ಈ ಅರ್ಥ ಮತ್ತಷ್ಟು ವಿಸ್ತಾರಗೊಂಡು 
ಸಹಾನುಭೂತಿಪರವಾದ ಕಳವಳಕ್ಕೂ ಅನ್ವಯಸಿ ಕರುಣೆ ಎಂಬರ್ಥವನ್ನು 
ಪಡೆಯುತ್ತದೆ. ವ್ಯಾಮೋಹ ಎಂಬರ್ಥದಲ್ಲಿ ಮಜುಕ ಎಂಬ ಶಬ್ದವು 
ಕರ್ಣಾಟಕ ಕಾದರಿಬರಿ'ಯಲ್ಲಿ ಬಳಕೆಗೊಂಡಿದೆ. 


ಶ್ರೀ ಬಿ.ಎಸ್‌. ಗೋಪಾಲರಾವ್‌ ಮತ್ತು ಶ್ರೀಮತಿ ವೇದವತಿಬಾಯಿ ಸ್ಮಾರಕ ದತ್ತಿ 


ದತ್ತಿ ದಾನಿ- ದಿ॥ ಶ್ರೀಮತಿ ಬಿ.ಜಿ.ಕುಸುಮ ಅವರ ಪರಿಚಯ 


ಸಾಹಿತ್ಯ- ಸಂಸ್ಥತಿ ಪ್ರಿಯರಾದ ತಮ್ಮ ತಂದೆ ತಾಯಿಯರವರ ಸಹಾ ಜನವರಿ ತಿಂಗಳಲ್ಲಿ ಗಮಕ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು 
ಏರ್ಪಡಿಸ ಜೆಔಂದು ಶ್ರೀಮತಿ ಬಿ.ಜಿ.ಕುಸುಮ ಮತ್ತು ಒಡಹುಟ್ಟಿದವರು ಸೇರಿ ಈ ದತ್ತಿ ಸ ಸ್ಥಾಪ ಪನೆಯನ್ನು ಸ್ಥಾಪಿಸಿದ್ದಾರೆ. ವಿಜ್ಜಾನ ಶಿಕ್ಷಣದಲ್ಲಿ ಅತೀವ ಶದ್ದೆ 
ಮತ್ತು ಕಲೆಯಲ್ಲಿ ಅಪಾರ ಆಸಕ್ತಿ ಇವೆರಡರ ಸಾಂಗತ್ಯಕ್ಕೆ ಬಿ.ಜಿ ಸುಮಾ ಅವರ ವ್ಯಕ್ತಿತ್ಸವೇ ಒಂದು ಉತ್ತಮ “ಉದಾಹರಣೆ. ಲೋಕದ ಆಗುಹೋಗುಗಳನ್ನು 


ವೈ 


ಚೌರಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸುವ ಎಚ್ಚರ ಮತ್ತು ಸಾಹಿತ್ಯ, ಸಂಗೀತ, ಗಮಕ ಇವುಗಳನ್ನು ಅಸ್ಥಾದಿಸುವ ಸಂವೇದನೆ ಇವೆರಡರ ಹದವರಿತ ಮಿಶ್ರಣ 


ಅಲ್ಲಿ ಹಾಸುಹೊಕ್ಕಾಗಿದೆ. ಕಳೆದ ಇಪ ಪತ್ತೈದು ವರ್ಷಗಳಿಂದಲೂ ಪ್ರತಿಫಲಾಪೇಕ್ಷೆಯಿಲ್ಲದೆ ಬೆಂಗಳೂರಿನಲ್ಲಿ “ಮಕ್ಕಳಿಗೆ ಬೇಸಿಗೆ ವಿಜ್ಞಾನ ಜು ನಿರಂತರ 


ನಡೆಸುತ್ತಿರುವ ಅವರ ಬದ್ದತೆ, ನಾಳೆಯ ಪೀಳಿಗೆಯಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವ ಹಂಬಲೆ ಹೊಂದಿದೆ. ಹಾಗೆಯೇ 


ಪ್ರಸಿದ್ದ “ಗಮಕಿಗಳ 


ಕಾವ್ಯವಾಚನಕ್ಕೆ ವ್ಯಾಖ್ಯಾನ ಸಾಡುವ ಅವರ ಆಸಕ್ತಿ ಕನ್ನ ಡದ ಶ್ರೇಷ್ಠ ಕೃ ಕೃತಿಗಳ ಸಾರವನು ಸ್ರ ಸೌಮಾನ್ಯರಿಗೂ ತಲುಪಿಸುವ ಆಶಯ ಡೆ 

ಸಮಾಜದಲ್ಲಿ ಬಡ ಹೆಣ್ಣುಮಕ್ಕಳ ಶಿಕ್ಷೌಕ್ಕೆ '`ಮಹಿತೆಯರ* ಆರೋಗ್ಯ ರಕ್ಷಣೆಗೆ ಸ್ಪಂದಸಲೆರಿದೇ ಅವರು ಒಂದು ಸಾಮಾಜಿಕ ಸೇವಾ ಟ್ರಸ್ಟ್‌ 
ಸ್ಥಾಪಿಸಿದ್ದಾರೆ. ಜನಸೇಷೆ ಮಾಡುವ ಆಸ್ಪತ್ರಗಳ ಆಗತ್ಯಕ್ಕೆ ನೆರವಾಗುತ್ತಿದ್ದಾರೆ. ವಿಜ್ಞಾ ವಿಷಯಗಳನ್ನು ಕುರಿತು ಸರಳ ಭಾಷೆಯಲ್ಲಿ ಲೇಖನಗಳನ್ನು ಬರೆಯುವ 
ಅವರು ಕನ್ನಡ ಮಹಾಕಾವ್ಯಗಳ ರಸಪ್ರಸಂಗಗಳನ್ನು ನಮ ಮುಂದಿಟ್ಟಿದ್ದಾರೆ. ಮಕ್ಕಳ ಕಥೆಗಳ ಅವರ ಎರಡು ಸಂಗ್ರಹಗಳು. ಬದುಕಿಗೆ ಬೇಕಾದ ಸಂಗತಿಗಳನ್ನು 


ತಿಳಿಸಿಕೊಡುತ್ತವೆ. ಕುಸುಮಾ ಅವರ ಬಹುಮುಖ ಸಕ್ತಿ 


“ವ್ಯಾಖ್ಯಾನ ದಿಶಾರದೆ' ಬಿರುದು, ಗಾರ್ಗಿ ಪ್ರಶಸ್ತಿ, ಎನ್‌ಸಿಇಆರ್‌ಟಿ ಪ್ರಶಸ್ತಿ, ಮುಂತಾದವು ಸಂದಿವೆ: 


Honganasu January 2022 


Vol. 09 Issue 9 


-ಡಾ. ಪಿ.ವಿ. ನಾರಾಯಣ 


ಹಿಂದಿನಸಂಚಿಕೆಯಿಂದ 
ಕಥನಸಾಹಿತ್ಯ ದ ಸಣ್ಣಕತೆ 
ಆಧುನಿಕ ಸಣ್ಣಕತೆಗಳ ಆರಂಭಕಾರರೆಂದರೆ ಪಂಜೆ 
ಮಂಗೇಶರಾಯರು, ಕೆರೂರು ವಾಸುದೇವಾಚಾರ್ಯ 


ಅವರುಗಳಾದರೂ, ಆ ಪ್ರಕಾರಕ್ಕೊಂದು ಸ್ಪಷ್ಟರೂಪ ಪ್ರಾಪ್ತವಾದುದು 
“ಶ್ರೀನಿವಾಸ” ಕಾವ್ಯನಾಮದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯ- 
ರಿಂದ ಎಂಬುದು ಈಗಾಗಲೇ ಸಿದ್ಧವಾಗಿರುವ ಮಾತು. ೧೯೪೦ 
ರಲ್ಲಿ ಪ್ರಕಟವಾದ ಎಂ.ವಿ. ಸೀತಾರಾಮಯ್ಯನವರ "ಮಾರ್ಗದರ್ಶಕ' 
ಎಂಬ ಹೆಸರಿನ ಮೊದಲ ಕಥಾಸಂಕಲನದ ಮುನ್ನುಡಿಯಲ್ಲಿ ದ. 
ರಾ. ಬೇಂದ್ರೆಯವರು “ಶ್ರೀನಿವಾಸ'ರ ರಂಗಪ್ಪನು ಮದುವೆಯಾಗಿ, 
ದೀವಳಿಗೆ ಮಾಡಿಕೊಂಡು, ಕೋರ್ಟ್‌ಶಿಷ್‌ ನಡೆಸಿದಂದಿನಿಂದ 
ಕನ್ನಡ ಸಂಸಾರವು ಬಹುಮುಖವಾಗಿ ಮಾತನಾಡುತ್ತಿದೆ” ಎಂದು 
ರಮ್ಯವಾಗಿ ಹೇಳಿರುವುದು ಈ ಅಂಶವನ್ನೇ. ಆ ಮುಂದಿನ 
ಪೀಳಿಗೆಯ ಸಣ್ಣಕತೆಗಾರರಲ್ಲಿ ಎಂವಿಸೀ ಅವರದ್ದೂ ಬಹು ಮುಖ್ಯ 
ಪಾತ್ರ. ಅವರು ಸ್ವಂತ ಕತೆಗಳನ್ನಲ್ಲದೆ, ಅಲೆಕ್ಸಾಂಡರ್‌ ಪುಷ್ಕಿನ್‌, 
ನದೇನಿಯಲ್‌ ಹಾದಾರ್ನ್‌, ಮ್ಯಾಕ್ಷಿಂ ಗಾರ್ಕಿ, ಕೊಸಿಮೊ ಗ್ರೆಗರಿ 
ಅವರುಗಳ ಕತೆಗಳನ್ನೂ ಅನುವಾದಿಸಿದ್ದಾರೆ. ಸ್ವಂತ ಕತೆಗಳ ಸಂ- 
ಖೈ, ಯಾವ ಸಂಕಲನದಲ್ಲೂ ಸೇರಿರದ ಎರಡನ್ನೂ ಸೇರಿಸಿಕೊಂಡರೆ, 
ಎಪ್ಪತ್ತೈದು; ಎರಡು ಸಂಕಲನಗಳಲ್ಲಿ ಅನುವಾದಿತ ಕತೆಗಳಿವೆ. 
ಅವರ ಸ್ವಂತ ಕಥಾಸಂಕಲನಗಳೆಂದರೆ, “ಮಾರ್ಗದರ್ಶಕ' (೧೯೪೦), 
“ರತಿದೇವಿ. ಮತ್ತು ಇತರ ಕಥೆಗಳು' (೧೯೪೫) 'ಬಿಸಿಲು 
ಬೆಳದಿ೦ಗಳು' (೧೯೫೩), “ರುಣಾಲಹರಿ' (೧೯೫೫), “ಜೀವನ 
ನಾಟಕ' (೧೯೬೧) ಮತ್ತು “ನಿಲ್ದಾಣಗಳ ನಡುವೆ' (೧೯೭೪). 
ಅನುವಾದಿತ ಕತೆಗಳನ್ನೂ ಸೇರಿಸಿಕೊಂಡರೆ ಎಂವಿಸೀ ಅವರ ಕತೆಗಳು 
ಸುಮಾರು ನೂರರಷ್ಟಾಗಬಹುದು. ೧೯೩೦ ರಲ್ಲಿ ಬರೆದ "ನಂಬಿದರೆ 
ನಂಬಿ ಬಿಟ್ಟರೆ ಬಿಡಿ' ಯಿಂದ ಪ್ರಾಯಶಃ ೧೯೭೦ ರಲ್ಲಿ ರಚಿತವಾದ 
ಕೊನೆಯ ಕತೆ "ಅಂಚಿ ಅನಂತಯ್ಯ'ನವರೆಗೆ ಅವರು ಸಣ್ಣ ಕತೆ- 
ಗಾರರಾಗಿ ಕ್ರಿಯಾಶೀಲರಾಗಿದ್ದದ್ದು ನಲವತ್ತು ವರ್ಷಗಳಷ್ಟು ದೀರ್ಫ 


HONGANASU KANNADA MONTHLY 
RNI No. KAR/KAN/2015/64049 
REGISTERED 
Post office Registration No.RNP/KA/BGS/2229/2021-2023 


dt. 28-12-2020 
Office of Posting: Bangalore PSO, Bangalore 560026 
Price : Annual Subscription Rs. 20/- 
Date of publishing and Posting : 30-12-2021 
ಕಾಲ. ಅವರ ಕಥಾರಚನಾ ಕಾಲವೂ ಕಿರಿದಲ್ಲ, ಬರೆದ ಕತೆಗಳ ಸಂ- 
ಖ್ಯೆಯೂ ಸಣ್ಣದಲ್ಲ; ಗುಣಮಟ್ಟವೂ ಕೆಳದರ್ಜೆಯದಲ್ಲ. 
ಎಂವಿಸೀ ಪ್ರಾಧ್ಯಾಪಕರೂ ವಿಮರ್ಶಕರೂ ಆಗಿದ್ದುದ- 
ರಿಂದ ಅವರು ಎಲ್ಲ ಸಾಹಿತ್ಯ ಪ್ರಕಾರಗಳ ತಾತ್ವಿಕತೆಯನ್ನು ಕುರಿತು 
ಆಲೋಚಿಸಿದ್ದರು, ವ್ಯಾಸಂಗಮಾಡಿದ್ದರು. ೧೯೬೨ ರಲ್ಲಿ ಅವರು 
ಆಕಾಶವಾಣಿಯ ಪ್ರಸಾರ ಭಾಷಣವೊಂದಕ್ಕೆ ಆರಿಸಿಕೊಂಡಿದ್ದ 
ವಿಷಯ “ನ್ನಡ ಸಣ್ಣಕಥೆಗಳ ಬೆಳವಣಿಗೆ - ಸ್ವಾತಂತ್ರ್ಯಪೂರ್ವದಲ್ಲಿ' 
ಎಂಬುದಾಗಿತ್ತು. ಅದರಲ್ಲಿ ತಾವು ಆರಿಸಿಕೊಂಡ ಕಾಲಘಟ್ಟದ ಕನ್ನಡ 
ಸಣ್ಣ ಕಥೆಗಾರರ ಕೃತಿಸಮೀಕ್ಷೆ ಮಾಡಿಕೊಡುವುದರ ಮುನ್ನ ಲೇಖಕರು 
ಸಣ್ಣಕಥೆಗಳ ಸ್ವರೂಪದ ಬಗ್ಗೆ ಕೆಲವು ಮಾತುಗಳನ್ನಾಡಿದ್ದಾರೆ. ಅವರ 
ಪ್ರಕಾರ “ಸಣ್ಣಕಥೆಯ ಪ್ರಪಂಚ ಸಣ್ಣದು: ಆದರೂ ಸ್ವಯಂಪರಿಪೂರ್ಣ; 
ಇಲ್ಲಿ ಕಥೆಗಾರನಿಗೆ ಕಾದಂಬರಿಕಾರನಿಗೆ ಇರುವ ಸ್ವಾತಂತ್ರ್ಯವಿಲ್ಲ 


(se) 


ಸಣ್ಣಕಥೆಯಲ್ಲಿ ಯಾವ ಒಂದು ವಿವರವೇ ಆಗಲಿ, ವರ್ಣನೆಯೇ ಆಗಲಿ, 
ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಥೆಯ ಒಟ್ಟಿನ ಪರಿಣಾಮಕ್ಕೆ 
ಪೋಷಕವಾಗಿರಬೇಕು. ಹೆಚ್ಚಿನ ವಿವರಣೆಗೆ ಹೋಗದೆ, ಸಣ್ಣಕಥೆ- 
ಯ ಮುಖ್ಯ ಲಕ್ಷಣಗಳನ್ನು ಹೀಗೆ ಸಂಗ್ರಹಿಸಬಹುದು: (೧) ಸಂಕ್ಷಿಪ್ತತೆ. 
(೨) ಕಲಾಪರಿಪೂರ್ಣತೆ (ಎಂದರೆ ಸುಸಂಗತವಾದ ಆದಿ-ಮಧ್ಯ- 
ಅಂತ್ಯಗಳನ್ನು ಹೊಂದಿರುವುದು, (೩) ಒಂದೇ ವಿಷಯದ (ಎಂದರೆ 
ಪಾತ್ರ, ಘಟನೆ, ವಿಚಾರ, ಸನ್ನಿವೇಶ ಇತ್ಯಾದಿಗಳ) ಪ್ರತಿಪಾದನೆ, (೪) 
ಪರಿಣಾಮೈಕ್ಯತೆ, (೫) ಕಥನದಲ್ಲಿ ಮಿತವ್ಯಯ, (೬) ಸ್ಥಾಭಾವಿಕತೆ 
ಅಥವಾ ವಾಸ್ತವಿಕತೆ, ಈ ಲಕ್ಷಣಗಳೆಲ್ಲವನ್ನು ಹೊಂದಿದ್ದರೆ, ಸಣ್ಣಕಥೆ 
ಸ್ವಯಂಪರಿಪೂರ್ಣವಾದ ಸಹಜ ಸುಂದರವಾದ ಕಿರಿಯ ಕಲಾಕೃತಿ 
ಎನಿಸುತ್ತದೆ.” 

ಎಂವಿಸೀ "ಸಮಗ್ರ ಸಾಹಿತ್ಯ' - ಸಂಪುಟ ೪, ಭಾಗ ೨ -"ಸಾಹಿತ್ಯ ವಿಮರ್ಶೆ' : 
ಪುಟ ೨೧೦ 


ಮುಂದುವರೆಯುವುದು 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI SMARAKA 
PRATISHTANA, B.M.Sri Pratishtana Road, 3% Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | January 2021 Honganasu 


Vol. 09 Issue 9 


